\ 


ಸಾಯಣ ಭಾಷ್ಯೋಪೇತ ನಿವರಣಾತ್ಮಕ 
—— ನಾಸದೀಯ ಸೂಕ್ತ 
C8. 
* 
3 ಪ್ರಕಾಶಕರು 
ಶ್ರೀ ಜಗದ್ಗು ರು ಮುರುಘರಾಜೇಂದ್ರ ವಿದ್ಯಾಪೀಠ, ಬೃಹನ್ಮಠ 
ಚಿತ್ರದುರ್ಗ 


QL 
33k9 ಆರನೆಯ ಪುಷ್ಪ 


D e * 
ಳೇಖಕರು 
ಪೆ ಬೆ 
ವೇದ Sao ವಿದ್ಯಾ ವಾಚಸ್ಪತಿ 


ಟಿ. ರ್ಯ. ಮಲ್ಲಪ್ಪ, ಬಿ.ಎ, ಎಲ್‌ಎಲ್‌. ಬಿ. 
ರಿಟೈರ್‌ ಹೈಕೋರ್ಟ ಜಡ್ಜ್‌ 
ಲಲಿತ ಪ್ರಭಾ, ರೇಸ್‌ಕೋರ್ಸ್‌ ರೋಡ್‌, ಬೆಂಗಳೂರು-೧ 


CC-0. Jangamwadi Math Collection. Digitized by eGangotri 


ON v 
/ SSKOM de 


EU TN 
| Nasadeya suka. 


| 
| 


| 


CC-0. Jangamwadi Math Collection. Digitized by 6೦೩೧೦೦1 — — 


i 
| 








ALL REEL UT) 
35K9M 


SHRI JAGADGURU VISHWARADHYA JNANAMANDIR 
(LIBRARY) 
JANGAMAWADIMATH, VARANASI 
Segoe S 


Please return this volume on or before the date last stamped 
Overdue volume will be charged 1/- per day. 


CC-0. Jangamwadi Math Collection. Digitizeq by eGangotri 


\ 


mM saban v 


Mallappa,T N 


: | 
“Nasadeya sukta. | 


| 
| 
| 
| 
| 
| 


| 
CC-0. Jangamwadi Math Collection. Digitized by eGangotri 
| 


ಜ| ಚಾಚಾ ಚ. e 


C J 


ನಾಸದೀಯ ಸೂಕ್ತ 


* 


ಪ್ರಕಾಶಕರು 
ಶ್ರೀ ಜಗದ್ಗು ರು ಮುರುಘರಾಜೇಂದ್ರ ವಿದ್ಯಾಪೀಠ, ಬೃಹನ್ಮಠ 
ಚಿತ್ರದುರ್ಗ 


* 
ಆರನೆಯ ಪುಷ್ಪ 


* 
ಲೇಖಕರು | 1 
ವೇದ ವೇದಾಂತ ವಿದ್ಯಾ ವಾಚಸ್ಸತಿ 


8. ರ್ಯ. ಮಲ್ಲಪ್ಪ, ಬಿ.ಎ., ಎಲ್‌ಎಲ್‌. ಬಿ. 
ರಿಟೈರ್ಡ್‌ ಹೈಕೋರ್ಟ್‌ ಜಡ್ಡ್‌ 
ಲಲಿತ ಪ್ರಭಾ, ರೇಸ್‌ಕೋರ್ಸ್‌ ರೋಡ್‌, ಬೆಂಗಳೂರು-೧ 
ಬೆಲೆ: ಎರಡು ರೂಪಾಯಿ 


CC-0. Jangamwadi Math Collection. Digitized by eGangotri 





ಮೊದಲನೆಯ ಆವೃತ್ತಿ ೬೦೦ ಪ್ರತಿಗಳು 


35KIM 


ಎಲ್ಲ ಹಕ್ಳುಗಳನ್ನೂ ಕಾದಿರಿಸಲಾಗಿದೆ. 


ಓರಿಯಂಟ್‌ ಪವರ್‌ ಪ್ರೆಸ್‌, ಲಾಲ್‌ಬಾಗ್‌ ರೋಡ್‌, 
ಬೆಂಗಳೂರು-೨೭ 


CC-0. Jangamwadi Math Collection. Digitized by eGangotri 


ಶ್ರೀ ಮುರುಘೇಶಾಯನಮಃಃ 
ಶ್ರೀಮಚ್ಚೆ ನ್ಮೂಲಾದ್ರಿ ಬೃ ಹನ್ಮಠದ ಅರನೆಯ ಪೀಠಾಧಿಪತಿಗಳಾದ 
3 e ಜಗದು ರು SA ಸಾನಿರದ ಗುರುಪಾದ ಮಹಾಸ್ಕಾ Do 
ಗಳನರ ಶಿವಸಮಾಧಿ, 2) RI, ತ್ಕ ಜಿತ್ರ ದುರ್ಗ 


"4 
i 
A i 
* 
* 
3 


SES X 
à $ > : 
f 


p" 
ತಿ” 


wa 
"n 

Je uS 
= 
F 
~ 





ಕಂದ! ವರಚಿನ್ಮೂಲಾದ್ರಿ ಜಗದ್‌ t 
ಗುರು dd ಗುರುಸಿದ್ದ ಮುರುಘರಾಜೇಂದ್ರ ಶ್ರೀ॥ 
ಚರಣಾರವಿಂದಕರ್ಕಿಕ- i 
ಮುರುತರ ಸದ್ಭಕ್ರಿಯಿಂದಲೀ ಸದ್ಗ ೨೦ಥಂ || 


CC-0. Jangamwadi Math Collection. Digitized by eGangotri 








Pee - ^ 


x 
» 
eV. 


'eGang 





Py- 
- 





ಶ್ರೀಮನ್ಮಹಾರಾಜ ನಿರಂಜನ ಜಗದ್ಗು ರು 
ಮುರುಘರಾಜೇಂದ್ರ ಮಲ್ಲಿಕಾರ್ಜುನ 
ಮಹಾಸ್ವಾಮಿಗಳವರು 


CC-0. Jangamwadi Math Collection. Digitized by eGangotri 


CC-0. Jangamwadi Math Collection. Digitized by eGangotri 





1 
i 
3 
\ 


Ve. ^ B . [A 

" A. - ^ . 

2 ‘et .. | . e 

i E T .. 

Le, ae 1 -* 

H ] V 

pet ~ 3 
- 


= & 99 rmes 0% 00 ಅತ್ಯಾ se po sop 1 518 atan s 








CC-0. Jangamwadi Math Collection. Digitized by eGangotri 


———— "P ಡಬ... EL dan ntah 


| 
| 
| 
| 
1 
| 
| 





1 
i 


ಸಾಯಣ ಭಾಷ್ಕೋಷೇತನಾಸದೀಯ ಸೂಕ್ತ 
ಪ್ರಕಾಶಕರಾದ ಶ್ರೀ ಜಗದ್ಗುರುಗಳವರ ಆಶೀರ್ವ ಚನ 
ಶ್ರೀ ಮುರುಘೀಶಾಯನನುಃ 


ಶ್ರೀ ಜಗದ್ಗುರು ಮುರುಘರಾಜೇಂದ್ರ ವಿದ್ಯಾಪೀಠ ಗ್ರಂಥಮಾಲೆಯ 
ಆರನೆಯ ಪುಷ್ಟವಾಗಿ ನಾಸದಿ:ಯ ಸೂಕ್ತ ಗ್ರಂಥವೂ ಏಳನೆಯ ಪುಷ್ಟವಾಗಿ 
ನಚನೋಪನಿಷತ್‌ ಗ್ರಂಥವೂ, ಎಂಟಿನೆಯ ಪುಷ್ಪವಾಗಿ ಪುರುಷಸೂಕ್ತ 
ಗ್ರಂಥವೂ ಇದೀಗ ಪ್ರಕಟಿವಾಗಲಿನೆ. ಗ್ರಂಥಕರ್ತರಾದ ಶ್ರೀ. ಟಿ. oe 
ಮಲ್ಲಪ್ಪನವರು ವಚನೋಸನಿಸತ್‌ ಗ್ರಂಥದಲ್ಲಿ ವಚನಗಳಿಗೆ ಸಂವಾದಿಯಾಗಿ 
ನಾಸದೀಯಸೂಕ್ತವನ್ನೂ ಪ್ರಾಸಂಗಿಕವಾಗಿ ಈಶಕೇನೋಪನಿಷತ್ತುಗಳನ್ನೂ 
ಯಥೋಚಿತ ವ್ಯಾಖ್ಯಾನ ನಿವರಣೆಗಳೊಡನೆ' ಸೇರಿಸಿದ್ದಾರೆ. ಗ್ರಂಥದ 
: ರಿಗೆ ಆಧ್ಯಾತ್ಮಿಕ 
ಆದಿಯಲ್ಲಿ ವೇಷವಾಜ್ಮಯದಿಂದ ವಚನ ಪಾಜ್ಮಯದವರಿಗೆ ಆಧ ತನೆ 
ಪ್ರಗತಿಯನ್ನು ಸೆಪುಮಾಣವಾಗಿ ಸುಂದರವಾಗಿ ನಿರೂಪಿಸಿ, ಅಂತ್ಯದಲ್ಲಿ 
ಇಂಹಾವಲೋಕನನೆಂಡು ಸಮಗ್ರ ವಿಷಯಗಳ ವಿವೇಚನೆಯನ್ನು WB 
ಮಾರ್ಮಿಕವಾಗಿ; ಹೃದಯುಗಮವಾಗಿ ಮಾಡಿದ್ದಾರೆ. ಅವರ “ವಿಶಿಷ್ಟ 
Rod ವಿಚಾರ ವಿಮರ್ಶೆಗಳಲ್ಲಿ ಭಿನ್ನಾಭಿಪ್ರಾಯವುಳ್ಳವರೂ ಸಹಾ ಅವರ 
52083, ಪ್ರತಿಭೆಗಳಿಗೆ ತಲೆದೂಗಲೇಕು ಅವರ ಸಾಹಸ ನ UTS 
ಗೌರವಿಸಬೇಕು-ಅಷ್ಟು ಗಂಭೀರವಾಗಿದೆ ಅವರ ಅಭ್ಯಾಸ ಅನುಭವಗಳು ! 
ನಿವೃತ್ತ ನ್ಯಾಯಮೂರ್ತಿಗಳಾಗಿ, ಈ ಅಪರ ವಯಸ್ಸಿನಲ್ಲಿ ಅವರು at 
8 ಸ್ನಗ್ರಂಥವಾದ ಪ್ರರುಷಸೂಕ್ತವನ್ನೂ. ಗಹನ ವಿಚಾರಪೂರಿತ ನಾಸದೀ 
ಸೂಕ್ತವನ್ನೂ ಸಾಯಣಭಾಸ್ಯಾದಿ ಆಧಾರಗಳೊಂದಿಗೆ, ತತ್ತು phi 
ಗಳಿಗೆ ತೃಪ್ತಿಕರವಾಗಿ ವಿವರಿಸುವ . ರೀತಿಯನ್ನು ನೋಡಿದರೆ Vi 
ಆಶ್ಚರ್ಯವೂ ಆವರವೂ ಎನಿಸುವುದು ಸಹಜ! ಈ ಅಮೂಲ್ಯ ಗ್ರಂಥ n 
ಶ್ರೀ ಬೃಹನ್ಮಕದ ಆರನೆಯ ಅಧಿಸಕಿಗಳಾದ o DET 2 ನ à 
ಪಾದ ಮಹಾಸ್ಟಾ ಎಮಿಗಳವರ ಪಾದಾರವಿಂದಗಳಿಗೆ ಸಮರ್ಪಿಸಿ ಸ 
ರಾದ ಗ್ರಂಥಕರ್ತರು ಆ ಮಹಾಗುರುವಿನ ಅನುಗ್ರಹದಿಂದ ನೂರುಕಾಲ' ಬ 


ಸಲಾಗಿದೆ. 
ಇನ್ನೂ ಹೆಚ್ಚಿನ ಸಾರಸ್ವತ ಸೇನೆಯನ್ನು ಸಲ್ಲಿಸಲೆಂಡು ಹಾಕ್ಳಿಸಲಾಗಿ 





CC-0. Jangamwadi Math Collection. Digitized by eGangotri 


ಮುನ್ನುಡಿ 


ಬೆಂಗಳೂರು ವಿಶ್ವವಿದ್ಯಾಲಯದ ಉಸಕುಲಸತಿಗಳಾಡ ಪದ ಶ್ರೀ 
ಡಾ|| ನಿ. ಕೃ. ಗೋಕಾಕ್‌ರವರಿಂದ 

ನಿಶ್ರಾಂತ ನ್ಯಾ ಗಳಾದ ಶ್ರೀಮಾನ್‌ ಟಿ. ರ್ಯ. ಮಲ್ಲಪ್ಪ 
ನವರು ಈಗ ಅವಿಶ್ರಾಂತವಾಗಿ ಅಧ್ಯಾತ್ಮಿಕ ಸಾಹಿತ್ಯವನ್ನು ಉಪಾಸಿಸು 
ತ್ತಿದ್ದಾರೆ. ಮೊದಲಿನಿಂದ ಅವರಲ್ಲಿ ನೆಲೆಗೊಂಡಿದ್ದ ಜಿಜ್ಞಾ, ಸೆ ಹಾಗೂ 
ವಿದ್ವತ್ತು, ವೇದ ಉಪನಿಷತ್ತು, ನಿನಿಧ ಭಾಷ್ಯ ಹಾಗೂ ನಚನ ಸಾ ಸಾಹಿತ್ಯದ 
- ಆಳದಲ್ಲಿ ಮುಳುಗೆದ್ದು ಚಿಂತನೆಯ ಆಣಿ ಮುತ್ತುಗಳನ್ನು ಈಗ ಮೇಲಕ್ಕೆ 
ತಂದಿವೆ. ಇದರ ನಿದರ್ಶನನೇ ನಾಸದೀಯ das si ಕುರಿತು ಅವರು 
ಬರೆದ ಈ ಸುಂದರ ಕೃತಿಯಾಗಿದೆ. 

ಸೃಷ್ಟಿಯ ಮೂಲಕ್ಕೆ ಕೈ ಹಾಕುವುದೆಂದರೆ ಹಾವಿನ ಹುತ್ತದಲ್ಲಿ ಕೈ 
ಇಟ್ಟಂತೆ; ಆದರೆ ಈ ಸಾಹಸವನ್ನೆಸಗಿದರೂ ಶ್ರೀ ಮಲ್ಲಪ್ಪನವರಿಗೆ ಸರ್ಪದಂಕ 
ವಾಗಿಲ್ಲ. ವೇದದಲ್ಲಿದ್ದ mem ಸಿದ್ಧಾ ಂತಗಳನ್ನು ವಿವರಿಸಿ, ಪ್ರಜಾಪತಿ 
EAN ಎಂಬ DA ಕಂಡ ಸೂಕ್ತದ ಗರ್ಭಿತಾರ್ಥವನ್ನು ಇಲ್ಲಿ ಸುಂದರ 
ವಾಗಿ ತೋಂಸಿದ್ದಾ ರೆ. 

“ ಯೋ ಅಸಾ ಧೃಕ್ಷಃ ಸರಮೇವ್ಯೊಮನ್‌ ಸೋ ಅಂಗವೇದ 
ಯದಿನಾನನೇದ * ಎಂಬ ೨೦ನೆಯ ಶತಮಾನದ ಚಿಕಿಕ್ಸಿಕನಾಣಿ DI 
ಮೇಷ್ಠಿ ಯಲ್ಲಿಯೇ ಮೊದಲು ಮೂಡಿತು. ಅದರ ಗರ್ಭಿತಾರ್ಥವನ್ನು ವಿನಿಧ 
ದೃಷ್ಟಿ ಕೋನಗಳಿಂದ ಕಾಣುವಂತೆ ಮಾಡಿ, ಅದನ್ನು ಗದ್ಯದಲ್ಲಿ ಪದ್ಯದಲ್ಲಿ 
ಆಂಗ್ಲ ಭಾಸೆಯಲ್ಲಿ ವಿರಕಹೊಯ್ದು ವಚನ ಸಾಹಿ do ಆಪ್ರಜ್ಞೆ TH. 
ರುನ ರೀತಿಯನ್ನು ಮನದಟ್ಟಾಗುವಂತೆ dot, ಶ್ರೀ ಮಲ್ಲಪ್ಪನವರು 
ಕನ್ನಡಿಗರಿಗೂ ವೇದಾಭ್ಯಾಸಕ್ಕೂ ಮಹದುಸಕಾರವನ್ನು ಮಾಡಿದ್ದಾರೆ. 
Mod di ಪ್ರಥಮ ಸ್ಥಿತಿ; ಅದು ಲೀಲೆಗಾಗಿ ಸೃಷ್ಟಿಯ ಉಗಮಕ್ಕಾಗಿ 
ಶಕ್ತಿನಿಶಿಸ್ಟಾದ್ಜೈ ತನಾಯಿತು. ಶ್ರೀ ಅರವಿಂದರ ದರ್ಶನವೂ ಅದೇ ಆಗಿದೆ. 
ತ್ರ್ಯಂಬಕನ ಉಲ್ಲೇಖದಿಂದ ಈ ಸತ್ಯವನ್ನು ಶ್ರೀ ಮಲ್ಲಪ್ಪನವರು ಮತೀಯ 
ವಾದದಿಂದ ಮೇಲೆತ್ತಿ ದ್ದಾರೆ. ಅನರಿಂದ ಆಧಾ, à V go ಸಂಗಕ್ಕೆ ಇನೂ 
ಹೆಚ್ಚಿನ ಸೇವೆಯಾಗುವುತಾಗಿ. ಸಕ್ಸ 3g 


ಬೆ 5 
೦ಗಳೊರು ೯-೧೦-೬೮. ವಿ. ಕೃ. ಗೋಕಾಕ್‌. 


CC-0. Jangamwadi Math Collection. Digitized by eGangotri 


ನಿವೇದನೆ 


ಶ್ರೀಮನ್ಮಹಾರಾಜ ನಿರಂಜನ ಜಗದ್ಗುರು ಜಯದೇವ ಮುರುಘ 
ರಾಜೇಂದ್ರ ಮಹಾಸ್ವಾಮಿಗಳು ಪ್ರಾರಂಭಿಸಿದ ವಿದ್ಯಾವರ್ಧನ ಮಹೆತ್ಯಾ 
ರ್ಯವು ಚಿತ್ರದುರ್ಗದ ಜಗದ್ಗುರು ಸಂಸ್ಥಾನದಿಂದ ನಿರಂತರವಾಗಿ ಮುಂದು 
ವರಿಯುತ್ತಿರುವುದು ಸಮಾಜದ ಶ್ರೇಯೋಭಿನೃದ್ಧಿಗೆ ಕಾರಣವಾಗಿದೆ. ಶ್ರೀ 
ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಗ್ರಂಥಗಳ 
ಮೂಲಕವೂ ಜ್ಞಾನಪ್ರಸಾರ ಮಾಡುತ್ತಿರುವುದು ಸಮಾಜದ ಪುಣ್ಯವಿಶೇಷ. 
^ ಈಗಾಗಲೇ ಜಗದ್ಗುರು ಮುರುಘರಾಜೇಂದ್ರ ವಿದ್ಯಾಪೀಠ ಗ್ರಂಥಮಾಲೆಯಲ್ಲಿ 
ಐದು ಉತ್ತಮ ಗ್ರಂಥಗಳು ಪ್ರಕಟವಾಗಿವೆ. ಈ ಗ್ರಂಥಮಾಲೆಯಲ್ಲಿ ಆರು, 
ಏಳು ಮತ್ತು ಎಂಟನೆಯ ಕುಸುಮಗಳನ್ನು ಬರೆಯುವ ಕಾರ್ಯಕ್ರಮವನ್ನು 
ಶ್ರೀ ಜಗದ್ಗುರುಗಳು ನನಗೆ ವಹಿಸಿದುದೂ, ಈ ಗ್ರಂಥಗಳನ್ನು ಬೃ ಹನ್ಮಕದ 
ಆರನೆಯ ಪಶೀಠಾಧಿಸತಿಗಳ ಪಾದಾರವಿಂದಗಳಿಗೆ ಅರ್ಪಿಸಲು ಅವಕಾಶ 
ಕೊಟ್ಟುದೂ ನನ್ನ ಪುಣ್ಯನಿಶೇಷವೆಂದು ಭಾವಿಸುತ್ತೇನೆ. 
ಶ್ರೀ ಜಗದ್ಗುರುಗಳ ಮೆಚ್ಚುಗೆಯ ಮಾತುಗಳೂ, *ಸಾವಿರಾರು ವರ್ಷ 
ಗಳಿಂದ ಸಮಸ್ಯೆಯಾಗಿಯೇ ಉಳಿದಿರುವ ನಾಸದೀಯ ಸೂಕ್ತದ ತೊಡಕು 
ಗಳನ್ನು ಬಿಡಿಸಲು ಯತ್ನಿಸಿದುದೇ ಸಾಹೆಸೆ; ಸಾಹೆಸದೊಂದಿಗೆ ವಿಪುಲವಾದ 
ವೈಮಸ್ಯವೂ ಪ್ರೌಢವಾದ.ನಿಚಾರಶಕ್ತಿಯೂ ಸೇರಿದುದೂ ಯಶಸ್ಸಿಗೆ ಕಾರಣ 
ವಾಗಿದೆ '_.ಎಂಬ ನಿದ್ಯಾಲಂಕಾರ ಶ್ರೀಯುತ S. K. ರಾಮಚಂದ್ರರಾಯರ 
ಅಭಿಪ್ರಾಯವೂ, ಇಂತಹ ಹುತ್ತಕ್ಕೆ ಕೈಹಾಕಿದ್ದರೂ ಸರ್ಪದಂಶವಾಗಿಲ್ಲವೆಂಬ 
ಪದ್ಮಶ್ರೀ ಡಾ| ಗೋಕಾಕರ ಭರನಸೆಯೂ, ಉಳಿದ ಫನವಿದ್ಹಾಂಸೆರೆ 
ಪ್ರೋತ್ಸಾಹಕ ನುಡಿಗಳೂ ಪ್ರೀತಿಯಿಂದ ಹೊರಹೊಮ್ಮಿದವುಗಳೇ 
ಆಗಿವೆ. ವಚನೋಪನಿಸತ್ತಿನಲ್ಲಿ ಖುಗ್ಗೇದದ ಆರಂಭ ಕಾಲದಿಂದ ವಚನ 
ವಾಜ್ಮಯದ ಪ್ರಚಾರವು ನೆಲೆಗೆನಿಂದ 15-16ನೆಯ ಶತಮಾನದವರೆಗೆ 
ಆಧ್ಯಾತ್ಮಿಕ ಪ್ರಗತಿಯನ್ನು ವಿವರಿಸಲಾಗಿದೆ. ಖುಗ್ಗೇದದ ಆದಿಯಿಂದ 
ಪ್ರಾರಂಭವಾಗುವ ಸೃಷ್ಟಿಕಲ್ಪನೆಯ ಪ್ರಗತಿಯು ನಾಸದೀಯ ಸೂಕ್ತದಲ್ಲಿ 
ಭವ್ಯತೆಯ ಮಟ್ಟಿ ವನ್ನು ಮುಟ್ಟಿ, ಶ್ರೀಯುತ ಗುರುದತ್ತರು ಗಮನಿಸಿರುವಂತೆ 
ಉಪನಿಷತ್ತುಗಳಲ್ಲಿ, ಹಾಗೂ ವಚನವಾಜ್ಮಯದಲ್ಲಿ ಆ ಸೂಕ್ತದ ವಿಚಾರ 
ಧಾರೆಯು ಹೆರಿದಿರುವುದನ್ನು ಈ ಗ್ರಂಥದಲ್ಲಿ ನಿರೊಪಿಸೆಲಾಗಿದೆ. ವಚನ 


CC-0. Jangamwadi Math Collection. Digitized by eGangotri 


` 


ವಾಜ್ಮಯದಿಂದ ಪರಿಷ್ಠಾರವನ್ನು ಸಡೆನ ನಾಸದೀಯ ಸೂಕ್ತವು. ಡಾ|| 
ಕೃಷ್ಣರಾಯರು ಗಮನಿಸಿರುವಂತೆ ವಚನ ನಾಜ್ಮಯದ ಭವ್ಯತೆಯ ಮೇಲೆ 
Bedah ಚೆಲ್ಲುತ್ತದೆ. ಈ ಕಾರಣಗಳಿಂದ ನಾಸ ಸದೀಯ ಸೂಕ್ತ ವನ್ನು ಮತ್ತು 
ಆದರ ಮುನ್ನುಡಿಯನ್ನು ವಚನೋಪನಿಷತ್ತಿನಲ್ಲಿ ಸೇರಿಸುವುದು ಅವಶ್ಯ ವಾ 
ಯಿತು. ಸೃಷ್ಟಿ ನಿಷ ಯಕವಾದ ಈ ಮೂರು fi ಗ್ರಂಥಗಳೂ ಒಂದೇ ಗ್ರಂಥನೇ 
ನನ್ನುವಂತಿವೆ. ಸೈ ಸೃಷ್ಟಿ ಕಲ್ಪನೆಯ ಪ್ರಗತಿಯಲ್ಲಿ ಪುರುಷಸೂಕ್ತವು ಒಂದು 
ಮಟ್ಟವನ್ನು ಮು ಸ ರುವುವಾದರೂ iod ನಿಸ್ತಾರ ಭಯದಿಂದ ಅದನ್ನು 
| ಬೇರೆಯಾಗಿ Seay ಸೂಕೆ 4 on. 
ಪ್ರಾಚ್ಯ ಮಹಾ, ನಿನ್ಯಾಲಖಾಧ್ಯಕ್ಷರಾದ Rall ರಾಮಚಂದ್ರ 
ರಾಯರ ಅಭಿಸ್ರಾಯದಂತೆ--*ವೈದಿಕ ವಾಜ್ಮಯದಕಸ್ಸಿಯೇ ಪುರುಷಸೂಕ್ತ ಕ್ಸ 
DIF, ಸ್ಥಾನವಿದೆ. ಈ ಹಿರಿಮೆಯ ರಹಸ ವೇನೂ ಎನ್ನು ಪುದು ಎಲ್ಲರಿಗೂ 
aeng. ಈ ಗ್ರಂಥ ಪುಸುಷಸೂಕ್ತದ ಸಾ 38,5589, ಗಾಂಭೀರ್ಯ ನನ್ನೂ 
ಚೆನ್ನಾಗಿ ಬೆಳಕಿಗೆ ತಂದಿದೆ. ಪುರುಷಸೂಕ್ತವನ್ನು ತಾವೇ ಕೂಲ 
ಅಭ್ಯಾಸಮಾಡಿ ಅದರ ಇಂಗಿತವನ್ನು ಅರಿಯಬೇಕೆನ್ನು ನವರಿಗೆ ಈ ಗ Log 
ಉಪಖೋಗನಾಗುವೂತೆ ಬೇಕೆ ಯಾವ ಗ್ರಂಥವನ್ನೂ ನಾನು ನೋಡಿಲ್ಲ. 
ನಮ್ಮ ದರ್ಶನ ವಾಜ್ಮಯದಲ್ಲಿ “ಪುರುಷ: ಎನ್ನುನೆ ಮಾತೂ: ಕಲ್ಪನೆಯೂ 
ಹೇಗೆ ಮೆ GG), ಹಂತಹಂತದಲ್ಲಿ ಈ ವಿಚಾರದ ಪ್ರಗತಿ ಹೇಗಾಯಿತು 
ಎನ್ನು CUm ಹೃಡಯಂಗನುನಾಗಿ ವಿವರಿಸಿದ್ದಾರೆ. ನಮ್ಮ. ದರ್ಶನ 
ಪ್ರ ಸಂಚದಲ್ಲಿ' ಗೊಂದಲ ಹರದು ತಿಳಿವೂ ಬೆಳಕೂ 'ಮೂಡಬೇಕಾದರೆ ಇಂಥ 
ಫಸ ಕಗಳೇ ದಾರಿ ದೀನಿಗೆಗಳು ”. ವಿಸ್ವಾಂಸೆರುಗಳ ಇಂತಹೆ ಪ್ರೋತ್ಸಾಹ 
ನುಡಿಗಳು ಈ ತರದ ಇತರ ಗ ಗ್ರಂಥಗಳನ್ನು ಬರೆಯಲು Mt 3 tug 
P ana: ಈ ಎಲ್ಲ ನಿಡ್ವಾಂಸರುಗಳಿಗೂ, ಅದರಲ್ಲಿಯೂ 
ಗ್ರಂಥಕ್ಕೆ ಭೂನಣವಾಗಿರುನಂತಹ ಮೆಚ್ಚು ಗೆಯ ಮುನ್ನು ಡಿಯನ್ನು ಬರೆ 
ದಿರುವ ಬೆಂಗಳೂರು ವಿಶ 2,989, ನಿಲಯದ Garces ಪದ್ಮಶ್ರೀ 
ಡಾ|| ಗೋಕಾಕರವರಿಗೂ ನನ್ನ "ಅತ್ಯಂತ ವಂದನೆಗಳು. 
ಈ ಗ್ರಂಥಗಳನ್ನೆ ಲ್ಲ ಅಂದವಾಗಿ ಮುದಿ ಸಿದ ಓರಿಯಂಟ್‌ ಪ್ರೈಸ್‌ನನರ 
ಉಪಕಾರವನ್ನು ಸ್ಮರಿಸಲಾಗಿದೆ. 
ಟಿ. ರ್ಯ. ಮಲ್ಲಪ್ಪ. 


CC-0. Jangamwadi Math Collection. Digitized by 6೮೩೧೦೦01 


OPINIONS 


Dr. M. V. KRISHNA RAO, M.A., B.T., Litt, 
F.R.A.S, (LOND)..Thank you very much for the gift of 
a copy of your valuable work ‘Nasadiya Sukta’. I 
have read through it with great care and with absorb- 
ing interest. How much of information drawn from 
the Rig-Veda, the Upanishats and the Vachana 
sayings and others, not excluding the modern mystic 
Aurobindo, have been revealed within the 64 pages of 
this volume! References to Guheswara Mahalinga, 
. Gurushiva Siddeswara and other vachanakaras are 
extremely revealing opening out vast vistas of infinitude 
for contemplation. I am particularly fascinated by your 
learned interpretation of ““Tucchena Abhu apihitam” 
.... Many of the terms of this great Song of Creation 
would have remained recondite and unitelligible to us, 
without the comparative study you have made and 
without “Padyanuvada? and ‘Saralanuvada’. The 
Vachanas themselves and their metaphysique become 
meaningful and profound in the light of their counter- 
part in Nasadiya Sukta.... This is a very fine piece 
of work well executed and will rank among the source 
books of authentic interpretation. This deserves to be 
in the shelf of every home and library. 


DR. D. V. GUNDAPPA, D.Litt., Hon. Secretary. 
Gokhale Institute of Public Affairs—Permit me to say 


i 


CC-0. Jangamwadi Math Collection. Digitized by eGangotri 


that I admire your labours to interpret celebrated 
passages of old scriptural literature. Your interest in 
these high and abstruse matters is, | know, a matter 
of many decades. The interest is expressing itself in 
intense thought and labour and that is for the benefit 
of the serious minded public. 
SRI K. GURU DUTT, LA.S., Retired Director 
of Public Instruction.—This little book is a unique 
rendering and commentary by Mr. T. N. Mallappa 
who is well-known for his very original Upanishadic. 
and other studies.... The highlights of the book are 
a fine Kannada verse rendering, and a novel form of 
exposition in three sections which are appropriately 
called *Darsanas". This has involved some inevitable 
repetition, but helps to make out the main thesis in 
what may be called a series of ‘‘concentric visions." 
These follow a masterly although brief introduction.. 
There is much original thinking....... SAO CO BOOT 
The most note worthy feature of the book is the links 
the author brings out between this ancient Sukta and 
later thought, not merely Upanishadic, but that of 
the spring-head of intuitive wisdom which is struck 
in the Kannada Vachana. literature. This is a most 
valuable exegesis and I take this opportunity to 
congratulate the learned author on having composed 
a little masterpiece. 


ನಿದ್ಯಾಲಂಕಾರ'ಪ್ರೊ॥ ಎಸ್‌. ಕೆ. ರಾಮಚಂದ್ರರಾಯರು, 
ಅಧ್ಯಕ್ಷರು, ಪ್ರಾಚ್ಯ ಮಹಾ ವಿದ್ಯಾಲಯ್ಯ ಭಾರತೀಯ ಸಂಸ್ಕೃತಿ 
ನಿದ್ಯಾ t8, ಬೆಂಗಳೂರು. ನ್ಯಾಯಮೂರ್ತಿಗಳಾಗಿ 
ನಿಶ್ರಾಂತರಾಗಿರುವ ಶ್ರೀ ಟಿ. ಎನ್‌, ಮಲ್ಲಪ್ಪನವರು ಕನ್ನಡ 


iii 
CC-0. Jangamwadi Math Collection. Digitized by eGangotri 


ನಾಡಿನ ANA ವದಿಂದೆ ಸಾರಸ್ವತ ವ್ಯವಸಾಯದಿಂದ DID 
AD. ತಮ್ಮ ಆಳವಾದ ಆಧ್ಯಾತ್ಮ ಅಭ್ಯಾಸ ಮತ್ತು ಅವಿರತ 
ವಾದ ಚಿಂತನ-ಮನನಗಳ dose) ಔಸನಿಸದ ಕಲ್ಪನೆಗಳ 
ಸ್ವಾರಸ್ಯವನ್ನೂ Sos Wor HH, ತಿಳಿಗನ್ನ ಡದಲ್ಲಿ ಕಿಳಿಯಹೆಳುವ 
ಗ್ರಂಥಗಳನ್ನು ಬರೆದು ಪ್ರಸಿದ್ಧರಾಗಿರುವ ಶ್ರೀಯುತರು ಮಂತ್ರಗಳ 
ಅರ್ಥನಿಷ್ಸತ್ತಿಯಲ್ಲಿ ಸಮಗ್ರಾವಲೋಕನದ ಮಾರ್ಗವನ್ನು ಪ್ರಾರಂಭ 
ಸಿದ್ದಾರೆ, "ಪ್ರತಿಬೋಧ' ದಂಥ ಕ್ಲಿಷ್ಟಸಂದರ್ಭಗಳನ್ನು ಸುಬೋಧ 
ವಾಗಿ ವಿವರಿಸುವ ಜಾಣ್ಮೆ ಅವರಿಗಿರುವುದು ಕನ್ನಡ ಜನರಿಗೆ ಈಗಾಗಶೇ 
ಪರಿಚಯವಾಗಿದೆ. ಅವರ ಈ ವೈದಿಕ ಸಾಹಿತ್ಯಸೇನೆಗೆ ಸ್ವರ್ಣ ಕಲಶ 
ನಿಟ್ಟಿಂತೆ ಈಗ "ನಾಸದೀಯಸೂಕ್ತ'ದ ನಿನೇಚನೆ ಹೊರಬರುತ್ತಿದೆ. 


ಈ ದೇಶದ ಆಧ್ಯಾತ್ಮ ನಿಚಾರವಾಹಿಫಿಯ ಉಗಮುಸ್ಥಾನದಲ್ಲೇ 
(ed ಈ ಸೂಕ್ತವು ಸೃಷ್ಟಿ ವಿಷಯಕವಾದ ಸೂಕ್ತವೆಂದು 
BRS hu sena. ಖುಗ್ಗೇದದ ಹತ್ತನೆಯ ಮಂಡಲದಲ್ಲಿ ಪರಮೇಷ್ಠಿ 
ಪ್ರಜಾಪತಿಯಿಂದಲೇ voten) ಈ ಮಂತ್ರಗುಚ್ಛವು ಅದ್ಭುತ 
ಕಾವ್ಯ ಎನ್ನುವುದನ್ನು ರಸಿಕರೆಲ್ಲರೂ ಬಲ್ಲರು. ಆದರೆ ಮಂತ್ರದ 
ವಿಚಾರಧಾರೆ "ಗಹನಂ ಗಭೀರಂ' ಆಗಿಯೇ ಉಳಿದಿದೆಯೆಂದರೆ 
ಆಶ್ಚರ್ಯವಾದೀತು. ಸಾಯಣಕೇ ಮೊದಲಾದ ಭಾಷ್ಯಕಾರರು 
ತಂತಮ್ಮ ಪೂರ್ವಗ್ರಹದ ಬಲದಿಂದ ಅರ್ಥವನ್ನು ಎಳೆದಾಡಿದ್ದಾರೆ, 
ನಿಜ. ಆದರೆ ಈ ಶ್ರಮ ಸಾರ್ಥಕವಾಗಿದೆಯೇ ಎನ್ನುವುದು ಸಂದಿಗ್ಗ. 
ವೈದಿಕಯಷಿಯ ದೃಷ್ಟಿಯನ್ನೇ ಪ್ರಮುಖವಾಗಿ ಇರಿಸಿಕೊಂಡು 
ಯಾರೂ ವ್ಯಾಖ್ಯಾನ ಮಾಡಿಲ್ಲ; ಆದರೆ "ಧ್ವನಿ' ಯಂತೆ ಅವ್ಯಕ್ತ 
ವಾಗಿರುವ ಅರ್ಥವನ್ನು ಹಿಡಿಯಲು ಮಾಡಿರುವ ಪ್ರಯತ್ನ ಗಳಾದುದ 
ರಿಂದ ಇವುಗಳಲ್ಲಿ ಗುಣವಿಲ್ಲದೆ ಇಲ್ಲ. 


ಶ್ರೀಯುತ ಮಲ್ಲಪ್ಪನವರು ಈ ಹಾವಿನ ಹುತ್ತಕ್ಕೆ ಕೈಯಿಟ್ಟಿ 
Wed. ಸಾಯಣರ ಭಾಷ್ಯ ಉಪಸಿಷದ್ವಾಕ್ಯಗಳ ಸಮರ್ಥನೆ, 
ಪ್ರತ್ಯಭಿಜ್ಞಾದಿ ನಾನಾ ದರ್ಶನಗಳ ಮಾರ್ಗದರ್ಶನ ಇವುಗಳ ನೆರ 


li 
CC-0. Jangamwadi Math Collection. Digitized by eGangotri 


ವನ್ನು ಪಡೆದು ಈ ಕೆಲಸಕ್ಕೆ ಉಜ್ಜುಗಿಸಿರುವುದಲ್ಲದೆ ಸ್ವತಂತ್ರ ನಿಜಾರ 
ಪ್ರವೃತ್ತಿಯನ್ನು ನಿರಾತಂಕವಾಗಿ ಹರಿಯಬಿಟ್ಟಿದ್ದಾರೆ ; ಆದುದರಿಂದ 
ಸಾಹಸವೂ ಸಾರ್ಥಕವಾಗಿದೆ. ಈ ಸೂಕ್ತದಲ್ಲಿ ಸೇರಿರುವ ಏಳು 
ಮಂತ್ರಗಳನ್ನೂ ಕೂಲಂಕಷವಾಗಿ ನಿಜಾರಮಾಡಿ, ಪೂರ್ವ ಸೂರಿಗಳ 
ಅಭಿಪ್ರಾಯಗಳನ್ನು ಉದಹರಿಸಿ, ಮಂತ್ರಗಳ ತಾತ್ಪರ್ಯವನ್ನು 
ನಿಶ್ಚಯಿಸಲೆತ್ನಿ ಸಿದ್ದಾರೆ. ಸೃಷ್ಟಿಗೆ ಮೊದಲು ಸಿಷ್ಛಲವಾಗಿರುವ 
ಪರಬ್ರಹ್ಮವು x, à, ಯ ಲ್ಲಿ ತೊಡಗಿದಾಗ ಶಕ್ತಿವಿಶಿಷ್ಟೆವಾಗಿ, 
ಪರಶಿವಾಭಿನ್ನ ನಾದ ಮಾಯಾಶಕ್ತಿಯು ಹೊರಹೊನ್ಮಿ ಅವ್ಯಕ್ತ 
ಪ್ರಕೃತಿಯಾಗಿ, ಇಚ್ಛಾ -ಜ್ಞಾನ-ಕ್ರಿಯಾಶಕ್ತೆಗಳಿಂದ VHA, ತವೂ 
ವಿಶಿಷ್ಟವೂ ಆದ ಪರಶಿನಬ್ರ ಹ್ಮವು ಕಾರ್ಯಕಾರಿಯಾಗುವುದೇ ಸೃಷ್ಟಿ 
ಕ್ರಮ ಎನ್ನುವ ಶಕ್ತಿನಿತಿಷ್ಟಾದ್ಟೈ ತದ ನಿಲುವಿಗೆ "ನಾಸದೀಯ 
ಸೂಕ್ತ'ವೇ ಮೂಲನೆಂದು ವಾದಿಸಿದ್ದಾರೆ ; ಶ್ರುತಿವಾಕ್ಯಗಳ್ಕು ವಚನ 
ವಾಜ್ಮಯ, ಶಾಸ್ತ್ರಗ್ರಂಥಗಳಿಂದ ಆಧಾರಗಳನ್ನು ತೋರಿಸಿದ್ದಾರೆ. 
ಈ ವಿವೇಚನೆಯಲ್ಲಿ ಶ್ರೀಯುತರು ಅನುಸರಿಸಿರುವ ಸಂನಿಧಾನ 
ಸ್ವಾರಸ್ಯವಾದುದು. ವಿನೇಚನೆ ಮೂರು ದರ್ಶನಗಳಲ್ಲಿ ಅಡಕವಾಗಿದೆ. 
ಜಿಜ್ಞಾಸುಗಳಿಗೆ ಸರಿಚಯ ಮಾಡಿಸುವಾಗ ಹೊರಗಿಥಿಂದ ಒಳಗೆ 
ಒಯ್ದು, ಹಂತಹಂತವಾಗಿ ಸ್ಲೂಲದಿಂದ ಸೂ ಕ್ಷಚ್ಛೆ ದಾಟಸುವುದು 
ಈ ಸಂವಿಧಾನದ ವೈಶಿಷ್ಟ್ಯ. ANTO “ಉತ್ತರೋತ್ತರ 
ಮಾವಿಸ್ತರತ್ವಂ? ಕಾಣಬರುತ್ತದೆ. ದರ್ಶನತ್ರಯದ ನಂತರ ಬಂದಿರುವ 
ಅನುಬಂಧವು ತಾಕ್ಸರ್ಯವನ್ನು ಇನ್ನಷ್ಟು ಖಚಿತನಾಗಿಸುತ್ತದೆ. 


ಅಂತೂ, ಕ್ಲಿಷ್ಟವಾದ ಪ್ರಕರಣವೊಂದನ್ನು ಆಯ್ದು ಕೊಂಡು 
ಶ್ರೀಯುತರು. ಸಾಜ PES 
3j ಸಾಹಸದಿಂದ ಸೆಣಸಿ ಯಶಸ್ವಿಗಳಾಗಿದ್ದಾರೆ. 
ಸಾನಿರಾರು ವರ್ಷಗಳ್ಳಿದ ಸಮಸ್ಯೆಯಾಗಿಯೇ ಉಳಿದಿರುವ “ನಾಸ 
Qoo ಸೂಕ್ತ'ದ ತೊಡಕನ್ನು ಬಿಡಿಸಲು ಯತ್ನಿಸಿದುದೇ ಸಾಹಸ. 
ಸಾಹಸದೊಂದಿಗೆ ನಿಫುಲನಾದ ವೈದುಷ್ಯವೂ ಪ್ರೌಢನಾದ ವಿಚಾರ 
ಶಕ್ತಿಯೂ ಸೇರಿದುದು ಯಶಸ್ಸಿಗೆ ಕಾರಣವಾಗಿದೆ, ನುರಿತ, ಹಿರಿಯ 
ನಿದ್ದಾಂಸರಿಂದ ಕನ್ನಡನುಡಿಗೆ ನಡೆದಿರುವ ಈ ಸೇವೆ ಅಮೂಲ್ಯ 
ನಾದುದು. 


CC-0. Jangamwadi Math Collection. Digitized by eGangotri 


ಶ್ರೀಮನ್ನಿರಂಜನ ಜಗದ್ದುರು ಶ್ರೀ ಶಿವಲಿಂಗೇಶ್ವರ ಮಹಾ 

A3, ಮಿಗಳವರ್ಕ, à ಸಿದ್ಧ ಸಂಸ್ಥಾ 2 8, ನಿಡುಸೋಸಿ ಇನರ ಸನಿ 'ಿಯಿಂಷ 
ep ನ್ಮಣಿಗಳೇ, ತಾವು ಅತ್ಯಂತ 5, ಮವಹಿಸಿ ಬರೆದ ನಾಸದೀಯಸೂಕ್ತದಿಂದೊ 
ಡಗೂಡಿದ ವಚನೊಃಪನಿಷತ್‌ ಗ್ರಂಥವನ್ನೂ ಮತ್ತು ಸಾಯಣ ಭಾಷ್ಕೋಪೇತ 
ಪುರುಷಸೂಕ್ತ ಗ್ರಂಥವನ್ನೂ ಆಮೂಲಾಗ್ರವಾಗಿ ಓದಿ ಮನನಮಾಡಿಕೊಂಡೆವು. 
ಭಾರತೀಯ ಸಂಸ 39 ತಿಯ ಪಾ uen porc ಪರಿಗಣಿಸಲ್ಪಟ್ಟ ವೇದೋ 
ಪನಿಷತ್‌ ಮುಂತಾದ ಉನ್ನ ೨ಂಥಗಳೆಲ್ಲಿ ನಿಗೂಢವಾಗಿರುವ ಸ ಸತ್ಯಸಂಗತಿಗಳನ್ನು 


ಕನ ಡಜಿಜಾ ಸುಗಳಿಗೆಲ್ಲ ಸರಿಯಾಗಿ ಪರಿಚಯಮಾಡಿಕೊಡುವ DIDS ರ್ಯ 


ಆಣಿ Ww, bs m 
ವನ್ನು ತಮ್ಮೀ ಅಪರ ವಯಸ್ಸಿನಲ್ಲಿ ನಿರ್ವಹಿಸುತ್ತಿರುವುದು ನಮಗೆಲ್ಲ ತುಂಬ 
ಹೆಮ್ಮೆಯ ಸಂಗತಿಯಾಗಿದ 

ವೈದಿಕ ಸಾಹಿತ್ಯದಲ್ಲಿಯೇ ಅತ್ಯಂತ ಶ್ರೇಷ್ಮವೆಂಬೆನಿಸಿದ ಪ್ರರುಷಸೂಕ್ತ 


ಮತ್ತು ನಾಸದೀಯಸೂಕ್ತ ಇವುಗಳ ! ಕಾಠಿಣ್ಯವನ್ನು 'ಸಾಯಣ ಭಾಷ್ಕಾದಿ ಗ್ರಂಥಾ 
ಸರಳವಾದ ಹಾಗು ವಿಮರ್ಶಾತ್ಮಕ ವಿವರಣೆ 
ಯಿಂದಲೂ ಸಡಿಲಿಸಿ, ತತ್ತ್ವ ಬುಭು ಕ್ಷುಗಳಾದ ಕನ್ನಡಿಗರ ಬಾಯಲ್ಲಿಅನಾಯಾಸ 


ವಾಗಿ ಸುಲಿದಬಾಳೆಯ ಹಣ್ಣಿನಂದದಿ ಕೊಡುವ ಸತ್ಕೀರ್ತಿಗೆ ಪಾತ್ರರಾಗಿರುವಿರಿ. 


ವೇದದಿಂದ ವಚೆನದವರೆಗೆ ಜರ ಫೈ ಬರೆದ ವಿಷಯವಂತೂ 
-a — $s DD PT — ಸಗ್ಗೆ ವಾ > 

ವಿದ ನ್ಮಾನ್ಯವೆನಿಸುತ್ತದಲ್ಲದೆ, Sw, ₹ ಳವಾದ ಅಭ್ಯಾಸ! ISNT, ಎತ್ತಿ ತೋರಿ 

ಸುವಂತಹುದಾಗಿದೆ. 


ನಿಮುಮಾಮಿಡಿ ಸೂರ್ಯಸಿಂಹಾಸನಾಧೀಶ್ಕರ BAM 023 


n 
ant DAN of - 
ಶೀ ಜೆನ ಬಸನರಾಜ ದೇಶಿಳೇಂದ 


2 a ಚ) ಮಹಾಸ್ಟಾ ನುಗಳವರ ಸನ್ನಿಧಿ 
ಯುಂಡ-ವಚನೋಪನಿಷತ್ತು-ವಚನೋಪನಿಷದ್‌ ಪ್ಯಾಸೆಂಗೆದಿಂಸ ರೂಪಿತ 
ವಾದ ಈ VI BR, ಗ್ರಂಥಕರ್ತರ ವಿದೃತ್ತನ್ನೂ ವಿವ.ರ್ಶಾತ್ಮಕ ಸಂಪ 
ತ್ತನ್ನೂ ಉಗ್ಸಡಿಸುವ ಉತ್ತಮ ಕೃತಿ; ಆಧ್ಯಾತ್ಮಿಕ ಪ ಗತಿಯನ್ನು ಆದ್ಯಂತವಾಗಿ 
ಆಲೋಚಿಸಿದ ಸತ್‌ಕೃತಿ; ಸೃಷ್ಟಿರಚನೆಯ ವಿಚಾರ ಎಲ್ಲಿಯೇ ಇರಲಿ, ಅದೆಲ್ಲ 
ವನ್ನೂ ಕ್ರೋಢೀಕರಿಸಿ ಕೂಲಂಕಷವಾಗಿ ವಿಮರ್ಶಿಸಿದ ಪ್ರಥಮ ಪುಸ್ತಿಕೆ. 
ವಚನೋಪನಿಷತ್ತುಗಳಲ್ಲಿ ಬರುವ ಪಾರಿಭಾಷಿಕ ಪದಗಳಮೇಲೆ ಹೊಸ 


- 


ಬೆಳಕು ಬರುವಂತೆ ತುಲನಾತ್ಮಕವಾಗಿ ತೂಗಿ ನೋಡಿದ ತಕ್ಕಡಿ. ಅರ್ಥಗರ್ಭಿತ 
ವಾದ ನಾಸದೀಯ ಸೂಕ್ತಗಳನ್ನು ತಿಳಿಗನ್ನ ಡದಲ್ಲಿ ತಿರುಳು ತುಂಬಿ ಬರುವಂತೆ 


CC-0. Jangamwadi Math Collection. Digitized by eGangotri 





ಅನುವಾದಿಸಿದ ಅಗ್ಗಳಿಕೆ ಶ್ರೀ ಟಿ. ರ್ಯ. ಮಲ್ಲಪ್ಪನವರದಂ. ಇದರಿಂದ 
ಇವರ ಕನ್ನಡ ನುಡಿಯ ಶ್ರಿ ಶ್ಲೀಮಂತಿಕೆ ವ್ಯಕ್ತವಾಗುತ್ತದೆ. ವೇದೋಪನಿಷತ್ತು 
ಗಳ ಮೇಲೆ, ಭಾಷ್ಯಗಳ ಮೇಲೆ, ವಚನಗಳಮೇಲೆ, ಇವರಿಗಿರುವ ಪಾಂಡಿತ್ಯ 
ಸ್ವಾಧ್ಯಾಯಶೀಲತೆ-ಸ್ಟಾ ನುಭವಗಳನ್ನು ಈ ಕೃತಿ ಎತ್ತಿ ತೋರುತ್ತದೆ. ಕಠಿ 
= ಜಟಿಲವೂ ಆದ ಮಂತ್ರಗಳನ್ನೂ, ಸೂಕ್ತ ಗಳನ್ನೂ ಇವರು ಲೀಲಾಜಾಲ 
ವಾಗಿ ಕನ್ನಡಿಸುವ ಕಾವ್ಯ ಕಲೆಯನ್ನು ಕೈವಶಮಾಡಿಕೊಂಡಿದ್ದಾ ರೆ. ಇವರ 
ಉಪನಿಷತ್ತುಗಳ ವ್ಯಾಸಂಗ ಗಮನಾರ್ಹವಾದುದು; ವಿಮರ್ಶೆ ನಿಬ್ಬೆರಗಾಗಿಸ್ಸು 
ವಂತಹುದು. ಪುರಾತನ ಕೃತಿಗಳ ಪರಿಶೀಲನ-ಪರಿಶೋಧನಗಳಿಂದ ಈ ಕೃತಿಗೆ 
ಹೊಸ ಕಳೆಯೇರಿದೆ. ಹಲವಾರು ವಿಚಾರಗಳಮೇಲೆ, ಸಾಂಪ ಪ್ರದಾಯಿಕ ಚಾ 
ರಗಳ ಮೇಲೆ ಹೊಸ ಬೆಳಕು ಬೀಳುವಂತಿದೆ. ವಿಚಾರಶೀಲರು-ವಿಮರ್ಶಕರು 


ಗಳಿಗೆ ವಾಚನೀಯಗ್ರಂಥ. 


ಸರ್ವದರ್ಶನ ತೀರ್ಥ ನಿರ್ದ್ವಾ ನೈ. ನಾಗೇಶ ಶಾಸ್ತ್ರಿಗಳು, ಬಳ್ಳಾರಿ 
ಆಧ್ಯಾತ್ಮಿಕ ವಿಚಾರ ವಿಮರ್ಶೆಯ ಮಹತ್ಕಾರ್ಯದಲ್ಲಿ ಪ್ರವೃತ್ತರಾಗಿ Qd. 
ಜ್ಹನಸ್ತುತ್ಕ್ಯರಾದ, ಶ್ರೀ ಟಿ.ರ್ಯ. ಮಲ್ಲಪ್ಪನವರು ತಮ್ಮ ಅಪರ ವಯಸ್ಸಿನಲ್ಲಿ 
ಇತ್ತೀಚೆಗೆ ರಚಿಸಿರುವ ನಾಸದೀಯಸೂಕ್ತ, ಪುರುಷಸೂಕ್ತ, ವಚನೋಪನಿಷತ್ತು 
ಈ ಮೂರು ಅಮೂಲ್ಯಗ್ರಂಥಗಳನ್ನು ನಾನು ಆಸಕ್ತಿಯಿಂದ ಪುನಃ ಪುನಃ 
ಓದಿ ಸಂತುಷ್ಟನಾದೆನು. ಎಪ್ಪತ್ತಾರು ವರ್ಷದ ಈ ಅಪರವಯಸಿ ನಲ್ಲಿ ಶ್ರೀ 
ಮಲ್ಲಪ್ಪನವರಲ್ಲಿ ಬುದ್ಧಿಯೂ ಪ್ರತಿಭೆಯೂ ಅಸದೃಶವಾಗಿ ಅನುಭವ 
ಪೂರ್ಣವಾದ ವಿಶಾಲತೆಯನ್ನು ಪಡೆದಿರುವುವು. ಇವರಿಗೆ ಶಿವಾನುಭವವು 
(ಶಕ್ತಿಪಾತವು) ಆಗಿರುವುದೆಂದು ನನ್ನ ವಿಶ್ವಾಸ 


UTR ವಚನವಾಜ್ಮಯದಮಗೆ ಆದ ಆಧ್ಯಾತ್ಮಿಕ ಪ್ರಗತಿ 
ಯನ್ನು ಗ್ರಂಥಕರ್ತರು ಅನುಭವಪೂರ್ಣ ವಿಮರ್ಶನದಿಂದ ತರ್ಕಬದ್ಧವಾಗಿ ' 
ವೇದ ವಾಜ್ಮಯದ ಮತ್ತು ವಚನ ವಾಜ್ಮಯದ ಆಧಾರಗಳೊಡನೆ "ಹನ 
ಮುಟ್ಟುವಂತೆ ಸರಳವಾಗಿ ನಿರೂಪಿಸಿರುವರು. ವೇದೋಪನಿಷದಾದಿಗಳಲ್ಲಿ ' 
ಪ್ರತಿಪಾದಿತವಾದ ಪುರುಷಶಬ್ದದ ವಿಮರ್ಶೆಯು ಆಳವಾದ ಅನುಭವದಿಂದ | 
ಕೂಡಿದುದಾಗಿ ವಿದಾ ಸಂಸರು ತಲೆದೂಗುವಂತಿರುವುದು. * ತ್ರ್ಯಂಬಕಂ ಯಜಾ | 


ಮಹೇ' ಎಂಬ ವೇದಮಂತ್ರ ದ ವಿದ ಿತ್‌ಪೂರ್ಣ ವಿಚಾರವು s 
2 


CC-0. Jangamwadi Math Collection. Digitized by eGangotri 


ವಿವಾದಕ್ಕೆ ಎಡೆಯಿಲ್ಲದಂತೆ ಮಾಡಿದೆ. ಬೋಧ ಪ್ರತಿಬೋಧವೆಂಬ ಪದಗಳ 
'ರ್ವರಿಗೂ ಸುಲಭ ಗ್ರಾಹ್ಯವಾಗಿದ್ದು, ಪೇಡಿತಮಾನ್ಯ 
ವಾಗಿದೆ. ಇನ್ನು ವೀರಶೈವ ROSE ಶಿವಾದ್ವೈತ ಶಕ್ತಿವಿಶಿಷ್ಟಾ 
ದ್ವೈತ ಪದಗಳಲ್ಲಿ Sus 4 ಪದವು ಸೃಷ್ಟಿಯ ಪೂರ್ಪಾವಸ್ಥೆ ಯನ್ನೂ, 

ಶಕ್ತಿ ವಿಶಿಷ್ಟಾದ್ವೈತ ಪದವು ಸೃಷ್ಟಿಯು ಉಗಮವಾಗುವ ಅವ ವಸೆ ಕೈಯನ್ನೂ 
ಸೂಚಿಸುವುದೆಂಬ ಭಾವವು ವ್ಯಕ್ತವಾಗಿರುವುದು ಗಮನಾರ್ಹವ ena. 
ಬಸವೇಶ್ವರಪೂರ್ವ ವೀರಶೈವವನ್ನೂ ಅವರ ಅನಂತರದಲ್ಲಾದ ಸುಧಾರಣೆ 
ಗಳಿಂದ ಕೂಡಿದ ವೀರಶೈವಃ ವನ್ನೂ ಸಪ್ರಮಾಣವಾಗಿ ನಿರೂಪಿಸಲಾಗಿದೆ. 
ಹರಿಹರ ಬುಕ್ಕರಾಯರಿಂದ ಪ್ರಾರಂಭಿಸಿ ಪ್ರೌಢ ದೇವರಾಯನ ಕಾಲದವರೆಗೂ 
ನಡೆದುಬಂದ ಧಾರ್ಮಿಕ ಪ್ರಗತಿಯನ್ನು ಸಕ್ರಮವಾಗಿ ಪ್ರತಿಪಾದಿಸಿರುವು 
ದರಿಂದ ವಿಜಯನಗರದ ಚರಿತ್ರೆಯಲ್ಲಿ ಒಂದು ಹೊಸ ಬೆಳಕು ಬಿದ್ದ ತಾಗಿದೆ. 
ಈ ರೀತಿ ಅನೇಕ ವಿಚಾರಗಳು ನೂತನವಾದವುಗಳಂಶೆ ಕಂಡರೂ "ಅವುಗಳಿಗೆ 
ಜಿರಿತ್ರದ ಹಿನ್ನೆಲೆಯೂ ಗ್ರಂಥಗಳ ಆಧಾರವೊ ನಿರೂಪಿಸಲ್ಪಟ್ಟಿ ರುವುದು 


ಸಮರ್ಪಕವ ಗಿದೆ. 


G 
a 
© 
eL 
dl 
B 
eo 
21 
EL 


a 


ಕ್ರ ಪದ್ಮಶ್ರೀ ಸಿ. ಕೆ. ನೆಂಕಟಿರಾಮುಯ್ಯನವರು.... 
ದ ನ್ಯಾಯ ಮೂರ್ತಿಗಳಾಗಿದ್ದು, ವಿಶ್ರಾಂತರಾಗಿರುವ 
> ¢ ಟಿ. ರ್ಯ. ವ:ಲ್ಲಪ್ಪನವರಿಂದ ರಚಿತವಾಗಿರುವ "ಸಾಯಣ ಭಾಷ್ಕಾಧಾ 
ರೋಪೇತ ವಿವರಣಾತ್ಮಕ ನಾಸದೀಯ ಸೂಕ್ತೆ”ವನ್ನೂ “ಸಾಯಣ ಭಾಷ್ಕಾಧಾ 
ೇಪೇತ ಪುರುಷಸೂಕ್ತೆ”ವನ್ನೂ ಓದಿ ಅತ್ಯಾನಂದವಾಯಿತು. ಫ್ರೀ ಮಲ್ಲಪ್ಪ 
ನವರ ಅಗಾಧವಾದ ಪಾ ಪಾಂಡಿತ್ಯ, ಅಭಿನಂದನಾರ್ಹ ವಾದ ವಿಚಾರಸಂಪತ್ತು, 
ವಿಪುಲವಾದ ಹೃದಯ ವೈಶಾಲ್ಯ, ಶ್ಲಾಘ್ಯಾರ್ಹವಾದ ತುಲನಾತ್ಮಕ ಸಮಾ 
ಲೋಚನೆ, ಜಟಿಲ ಸಂಗತಿಗಳನ್ನು ಸುಲಭಗ್ಗಾ )ಿಿಹ್ಯವಾಗುವಂತೆ ಸರಳ ಶೈಲಿ 
ಯಲ್ಲಿ ತಿಳಿಸುವ ವಿವರಣಾ ಸಾಮರ್ಥ್ಯ ಮುಂತಾದ ಗುಣಗಳು ಈ ಉದ್ಗ್ರಂಥ 
ಗಳಿಂದ ಮನಮುಟ್ಟಿ ಗೋಚರವಾಗುತ್ತವೆ. ಇವೆರಡು ಸೂಕ್ತಗಳನ್ನೂ "ಕನ್ನ ಡ 
ಭಾಷೆಯಲ್ಲಿ ಕನ್ನಡಿಗರಿಗೆ ವಿವರಣಾತ್ಮಕವಾಗಿ ದೊರೆಯಿಸುವ ಅಮೋಘವಾದ 
ಉದ್ದೇಶದಿಂದ ನಾನಾ ಸಂಗತಿಗಳನ್ನು ತುಲನಾತ್ಮಕವಾಗಿ ವಿಚಾರಮಾಡಿ 


ಈ ಉದ್ಭ್ರಂಥಗಳನ್ನು ರಚಿಸಿದ್ದಾರೆ. 


et 


3 


CC-0. Jangamwadi Math Collection. Digitized by eGangotri 





4 


ಅಧ್ಯಾತ್ಮ ಪ್ರಕಾಶ ಜ್ಯೋತಿ ಶ್ರೀ eS e 
ಸ್ವಾಮಿಗಳವರು, ಹೊಳೆನರಸೀಪುರ--ಇನರ mu ೦ದೆ ನಾಸ 
A203) ಸೂಕ್ತ-ಈ ಸ್ತುತ್ಯ ಪ್ರಯತ್ನಕ್ಕೆ ಹಲವರು ತಜ್ಞ ಖಚಾರಕದ್ದ ಅ 
ಪ್ರಾಯಗಳು ಪೋಷಕವಾಗಿವೆ. ವಿದ ೈತ್ತಾಪೂರ್ಣವಾದ 33 ಅನುವಾದಷ್ಟು 
ವಿವರಣೆಯೂ ಮನನೀಯವಾಗಿವೆ. ಪುರುಷಸೂಕ್ತ-ಇಲ್ಲಿ ಹೇಳಿರುವ 
ಪುರುಷನು ತ್ರಿಮೂರ್ತಿಗಳಿಗಿಂತ ವ್ಯತಿರಿಕ್ತವಾದ ಪರಬ್ಧ La, ವೇ ಎಂದು 
ಸಯುಕ್ತಿಕವಾಗಿ ಪ್ರತಿಪಾದಿಸಿರುವುದು ಸ್ತುತ್ಕವಾಗಿದೆ. ಆನೇಕ ವಿದ್ವಾಂಸರ 
ಶ್ಲಾಘನೆಗೆ ಪಾತ್ರವಾಗಿರುವ ಈ ವಿಚಾರ HOB s ಗ್ರಂಥವು ಶ್ರೀಯು 

é E 


ತರ ವೈದಿಕ ವಾಜ್ಮಯದ ವಿಚಾರದ ಪರಿಶ್ರಮಕ್ಕೆ ಕೀರ್ತಿಸ್ಥಂಭವೆನಿಸಿದೆ. 


00 9— M ಣಾ 


ಗ್ರಂಥಕರ್ತರ ಇತರ ಗ್ರಂಥಗಳು 
ಈಶಾನಸ್ಕೋಪನಿಷತ್‌ ಪ್ರಕಾಶ (ಬೆಲೆ: ರೂ. ೨-೭೫) 


PROF. M. YAMUNACHARYA.I have been an admirer 
of your mellow and ripe learning and I am never tired of 
reading over and over again your Isavasya Upanishat. 


ಕೇನೋಪನಿಷತ್‌ ತಾತ್ಪರ್ಯ ನಿರ್ಣಯ (ಬೆಲೆ: ರೂ ೨-೭೫) 


DR. R. R. DIWAKAR-A profound study from many 
points of view. 
ಡಾ|| ಡಿ. ವಿ. ಗುಂಡಪ್ಪನವರು-ತತ್ವಜಿಜ್ಞಾ ಕುಗಳಿಗೆ ಗ್ರಂಥ ಪರಮೋಪಕಾರ 

ಸಾಹಿತ್ಯ ಪರಿಷತ್ತಿನ ಕನ್ನಡ ನುಡಿ .ಯಾವ ಒಂದು ಗ್ರಂಥದಲ್ಲಿಯೂ 
ಶ್ರಿಮತಾಚಾರ್ಯರ ಭಾಷ್ಯಗಳನ್ನು ಒಂದೆಡೆಯಲ್ಲಿ ತುಲನಾತ್ಮಕವಾಗಿ 
ಪರಿಶೀಲಿಸುವ ಪ್ರಯತ್ನ ನಡೆದಿರುವಂತೆ ಕಾಣುವುದಿಲ್ಲ. ಶ್ರೀ ಮಲ್ಲಪ್ಪ ನವರು 
ಅಂತಹ ಒಂದು ಪ್ರಯತ್ನವನ್ನು ತಮ್ಮ ಕೃತಿಯಲ್ಲಿ ನಡೆಸಿದ್ದಾರೆ... ಈ ಕೈತಿ 
ಯನ್ನು ಓದಿದ ಮೇಲೆ ಶ್ರೀ ಮಲ್ಲಪ್ಪನವರು ಉಳಿದ ಎಂಟು. ಉಪನಿಷತ್ತು 
ಗಳಿಗೂ ಗೀತೆ ಮತ್ತು ಬ್ರಹ್ಮ ಸೂತ್ರಗಳಿಗೂ ಇದೇ ರೀತಿ ವ್ಯಾಖ್ಯಾನ 
ಮಾಲೆಯನ್ನು ಬರೆದು "ಆಧುನಿಕ ಆಚಾರ್ಯ' ಪ್ರರುಷರುಗಬಾರದೇ ಎಂದು 
ಯಾರಿಗಾದರೂ ಎನಿಸೀತು. 


CC-0. Jangamwadi Math Collection. Digitized by eGangotri 


'ಸಾಯಣಭಾಷ್ಯಾಧಾರೋಪೇತ ವಿವರಣಾತ್ಮಕ ಸ 
ನಾಸದೀಯ ಸೂಕ್ತ | 


ವೇದ ವಾಜ್ಮಯವೆಂಬ aa pp ವಜ್ರವೇ ಮೊದಲಾದ da, 
ಗಳ ಖನಿ ಪ್ರ ದೇಶಗಳುಂಟು. ಈ ಗಣಿಗಳನ್ನು fs ರತ್ನಗಳನ್ನು ತೆಗೆದ 
ರತ್‌ ಮಹನೀಯರ ಪ್ರ ಯತ್ನ ಗಳಿಲ್ಲದಿದ್ದರೆಿ ಆ ನವರತ್ನ ಗಛ 
ದರ್ಶನವು ನಮಗೆ ಆಗುತ್ತಿರಲಿಲ್ಲ. ಈ ನನರತ್ನ ಗಳಲ್ಲಿ ಶ್ರೇಷ್ಠ ವಾದ ಹ EM. 
ನಾಸದೀಯ ಸೂಕ್ತ.  ಖುಗ್ಬೇದದಲ್ಲಿ cu ವಿಶ್ಲೆಕೆ ಕರ್ಮ ತರ 
ರಿಂದ. ಜಗತ್ತು ಸೈ ಷ್ಟಿ ಯಾಯಿಕೊದು. ಹೇಳುವ ಅನೇಕ ಸೂಕ್ತಗಳುಂಟು 
ಆದರೆ 'ಯಾವ ವ್ಯ 8 ps ಜಗತ್ತು ಸೃಷ್ಟಿ ಯಾಯಿತೆಂದು ಹೇಳುವ 
ಈ ಸೂಕ್ತ E ಸತ್‌ ಅಸತ್‌ Ann ರಾತ್ರಿ ಮೊದಲಾದವುಗಳ 
ಕಲ್ಪನೆಗೂ ಮೊದಲು, ಜಗತ್ತು, ಸೆದಸತ್ತುಗಳಿಗೆ ನ ಅವ್ಯಕ್ತ ಪರ 


opus ಹೊರಹೊಮ್ಮಿ ತೆಂದು ಹೇಳುವ ನಾಸೆದೀಯ ಸೂಕ ವು 3 AL 
ವಾದುದು. 


ಈ ANE ಸ್ರಸಂಚೆದ ಎಲ್ಲ ಭಾಗಗಳ ವಿದ್ವಾ ond ಗಮನವನ್ನು 
ಸೆಳೆದು ಅನೇಕ ಭಾಷೆಗಳಲ್ಲಿ ಭಾಷಾಂತಂಿಸೆಲ್ಸ 8, à. ಆದರೂ ಈ ಸೂಕ 23 
ಅಪರಿಚಿತವಾಗಿಯೇ ಉಳಿದಿಜೆಯೆಂದರೆ ಅತಿಶಯೋಕ್ತಿ ಯಲ್ಲ, ಸಾಮಾನ್ನ 
ವಾಗಿ: ಎಲ್ಲರಿಗೂ ಇದು ಪರಿಚಯವಾಗುವಂತೆ ಮಾಡಲು ಇಲ್ಲಿ ಪ್ರಯೆತ 
ಮಾಡಿದ, ಇದು ಸುಲಭವಾಗಿ ಗ್ರಾ ಹೃವಾಗಲು ಇದರ ದರ್ಶನವನ್ನು : ಮೂರು 
ಹಂತಗಳಲ್ಲಿ ಮಾಡಲಾಗಿದೆ. ಇದರ ವಿವರಣೆಯನ್ನು ಪಡೆಯುವ ಮೊದಲೇ 
ಮೂಲದಲ್ಲಿ ಏನು 'ಹೇಳಿದೆಯೆಂಬುದನ್ನು ಅರಿಯಬೇಕು, ಆಗಲೇ ಸ 2303, 
ವಾಗಿ, ಆಲೋಚಿಸಲು ಅವಕಾಶವಾಗುವುದು,, ಮೊದಲನೆಯ ದರ್ಶನದಲ್ಲಿ 
ಮೂಲ ಮಂತ ತ್ರಗಳನ್ನೂ, ಅವುಗಳಿಗೆ ಸರಿಯಾದ ಕನ್ನಡ ಪದ್ಯಾನುವಾದವನ್ನೂ 
ಕೊಡಲಾಗಿದೆ. p ಇಂಗ್ಲೀಷ್‌ ಭಾಷಾಂತರವನ್ನು ಸಹಾ ಕೊಟ್ಟಿ 
ರುವುದು ಸೂಕ್ಷ ಕ್ರೈವ್ರೆ, ಮತ್ತಷ್ಟು ಸುಲಭ ಗ್ರಾಹ್ಯವಾಗಲೆಂದು, ಎರಡನೆಯ 
ದರ್ಶನದಲ್ಲಿ ಸಂಸ್ಕೃತವನ್ನು ಅರಿಯದವರು ಸಹಾ, ಈ ಸೂಕ್ತದ ಹೆಚ್ಚು ಪರಿ 


೦6. Jangamwadi Math Collection. Digitized by eGangotri 





2 | 


ಚಯನನ್ನು ಮಾಡಿಕೊಳ್ಳಲು ಅನುಕೂಲಿಸುವಂತೆ, ಪ್ರತಿಯೊಂದು ಮಂತ್ರದ , 
d ಅಭಿಪಾ ಯನನ್ನು ಗದ್ಯದಲ್ಲಿ ಕಳಿಸಿ INOX | 
ಕನ್ನಡ ಪೆದ್ಯಾನುನಾದ D ಮಂತೈಗಳನ್ನೊ ea 
sand. ಇನ್ನು ಮೂರನೆಯ ದರ್ಶನನಲ್ಲಿ ಮೂಲ ಮಂತ್ರಿಗಳನ್ನೂ ಅವ್ವ 
ಗಳ ಪ್ರತಿ ಸನಾರ್ಥವನ್ನೂ z ಯಣ ಭಾಷ್ಯದ ಅಧಾರಗಳನ್ನೊಳಗೊಂಡ 
ಯನ್ನೂ ಕೊಡಲಾಗಿದ್ದಿ | 
Tum ತಿಲಕರ ಗೀತಾ ರಹೆಸ್ಯದಲ್ಲಿ ಈ ಸೊಕ್ತದ ಹಿರಿಮೆಯ 
ag 3333^ 233233 ಭಾಗವು ಸೆೊಸ್ರಾಸೈರಾನುದೆುುದೆ 9334 ಇಲ್ಲಿ 
ಉದ್ರರಿಸಿದೆ. | 
u ಸೃಷ್ಟಿಯ wns), ಮೂಲತಕ್ಷ್ವವು Brows ಮತ್ತು YRD 
ಈ AND ದೃಶ್ಯ ಸೃಷ್ಟಿಯು ಹೇಗೆ ಉತ್ಪನ್ನ ವಾಯಿತು ಎಂಬ ವಿಷಯಕ್ಕೆ ಕ | 
ಸೂಕ್ತದಲ್ಲಿ ಪ್ರದರ್ಶಿಸಲ್ಲ jj og ಪ್ರಗಳ್ಳ ಸ್ವತಂತ್ರ ಮತ್ತು NARIN 
diua dd ಮಾರ್ಮಿಕ ವಿಚಾರಗಳು ಬೇಕೆ ಯಾವ ಧರ್ಮದ ಮೂಲ 
ಗ್ರಂಥಗಳಲ್ಲಿಯೂ ಕಂಡು ಬರುವುದಿಲ್ಲ, ......... “ ನಮಗೆ ಕಾಣಿಸುನಂಕ 
ಸಾಮಾನ್ಯವಾಗಿ ನನ್ಮ ಇಂದ್ರಿ ಯಗಳಿಗೆಲ್ಲ ಗೋಚರಿಸುವಂಥ, ವಿನಾಶಿಯೂ 
ವಿಕಾರಿಯೂ ಆದ ನಾಮರೂಸಾತ್ಮಕ ANZ ನೋಟಗಳ ಜಾಲದಲ್ಲಿಯೆ! 
ನಾವು ಕೊಡಕಿಕೊಂಡಿಕಡಿ ಅದರ ರಚನೆಗೆ ಒಂದೇ ಒಂದಾದೆ ಮತ್ತು ಅಮೃತ 
ವಾದಂಥ ಯಾವುರೊಂದು ತತ್ತ್ವವು ಇದೆ ಎಂಬುದನ್ನು ಜ್ಞಾನದೃಸ್ಟಿ ಯಿಂದ" 
ಗುರುತಿಸುವುದೇ. ಎಲ್ಲ ವೇದಾಂತ ಶಾಸ್ತ್ರದ ಸಾರವು. ಮೇಲ್ಭಾಣಿಸಿನ' 
ಸೂಕ್ತಿಯನ್ನು ರಚಿಸಿದ ಖಸಿಯ ಬುದ್ಧಿಯ ಈ ಸಾರವತ್ತಾದ duo 
ಮುದ್ದೆಯನ್ನು ಒಂದೇ ಸಲಕ್ಕೆ ಜಸ್ಪನೆ ಹಾರಿ ಹಿಡಿದಿರುವುದನ್ನು o $xdi 
ಅವನ sosta rdd ಎಷ್ಟು ತೀವ್ರವಾಗಿತ್ತೈಂಬುದು ತಾನೇ ವ್ಯಕ್ತವಾಗಿ 
ವುದು. * 
ನಾಸದೀಯ ಸೂಕ್ತದ ವಿಚಾರವನ್ನು ಪ್ರಾರಂಭಿಸುವ ಮೊದಲು ಇಸ! 
ವಿವರಣೆಗೆ ವಚನ ವಾಜ್ಯಯವು ಒದಗಿಸಿಕೊಟ್ಟಿರುವ ಸಹಾ ಸುವು VY? 
ವೆಂದೇ ಹೇಳಬೇಕು. ಅಂದಿನ ನಾಸದೀಯ ಸೂಕ್ತದ ಚುಸಿಗೆ Bata 
ವಚನಕಾರರ ಮನಸ್ಸಿಗೆ ಗೋಚರವಾಗಿನೆ ಯೆಂಬುದು ಸುಸ್ಪಷ್ಟವಾಗುತ್ತೆ 
ಶರಣರು ನಾಸೆದೀಯ Rat ನನ್ನು ಅಭ್ಯಸಿಸಿ ಅದರಲ್ಲಿನ ಜ್ಞಾ, 3 | 


| 


CC-0. Jangamwadi Math Collection. Digitized by eGangotri 


[A 
i 


` ತಿ 


ಮನಗಂಡರೇನೋ ಅನಿಸೆದಿರದು. ಹೀಗಾಗಿದ್ದರ್ಕೂ ಇಂದ್ರ ಪ್ರಜಾಪತಿ ವಿಶ್ಯ 
ಕರ್ಮ ಮೊದಲಾದವರಿಂದ A A ಯಾಯಿಶೆಂದು ಹೇಳುವ ಸೂಕ್ತಗಳಲ್ಲ 
ವನ್ನೂ ಬಿಟ್ಟು ವಚನಕಾರರು ನಾಸದೀಯೆ ಸೊಕ್ತವೊಂದರಿಂದಲೇ ಪ್ರ ಭಾವಿಶ 
ರಾದುದು ಅವರ ಹಿರಿಮೆಯನ್ನು ತೋರಿಸುತ್ತದೆ. ಆದಕೆ ವಚನಕಾರರ 
ಸೃಷ್ಟಿ ನಚನಗಳನ್ನು ನೋಡಿದರೆ, ಅವು ಅವರಿಗೆ ಸ್ವತಂತ್ರವಾಗಿಯೇ ಹೊಳೆ 
ದವು ಎಂಬುದು ವ್ಯಕ್ತನಾಗುತ್ತದೆ. ಇದು ಅಸಂಭವವಲ್ಲವೆನ್ನಲ್ಲು, ಮಾನ್ಯ 
ದಿವಾಕರರ ವಚನ ಶಾಸ್ತ್ರ ರಹಸ್ಯದ ಕಲವು ಮಾತುಗಳ್ಸಿಲ್ಲಿ ಉದ್ಭರಿಸ 
ಬೇಕಾಗುವುದು. “ ಪರಮಾರ್ಥಿಗಳ ಬಳಗವು ಎಲ್ಲೆಲ್ಲಿಯೂ ಒಂದೇ ಎಂದು 
ಹೇಳಬಲ್ಲೆವುು. ಅವರು ಉತ್ತರ ದಕ್ಷಿಣ d BAAD, ದೂರವಿರಲಿ, ಅಥವಾ 
ಅವರು 'ಅತ್ಯಂತೆ ಸಂಸೆಂಸ್ಕೃ 3? ಭಾಷೆಯನ್ನು ಇಲ್ಲವೇ ಗ್ರಂಥಸ್ಥ sone 
ಯಾವುದೊಂದು ನುಡಿಯನ್ನು ಮಾತಾಡುತ್ತಿರಲಿ, ಅವರು ಜಗೆದಾದಿಯಲ್ಲು 
ಹುಟ್ಟಿರಲಿ, ಇಲ್ಲವೇ ಜಗತ್ತಿನ ಪ್ರಳಯದ ಸಮಯಕ್ಕೆ ಹುಟ್ಟಲಿ, ಪಿ 
ಸಿ ಯರರಲಿ ಪುರುಷಂರಲಿ ಹಿರಿಸುಂರಲಿ ಕೆರಿಯರಿರಲ್ಲಿ, ಯಾವದೆ! 
ಧರ್ಮದನರಿರಲಿ, ಯಾವದೇ ಉದ್ಯೋಗದವರಿರಲಿ, ಅವರೆಲ್ಲರೂ ಒಂದೆ! 
ಮಹಾ ಸಂಗೀತದಲ್ಲಿ ತನ್ಮು ಸ್ವರಗೂಡಿಸಿರುವರು ; ಅವರೆಲ್ಲರೂ ವಿಶ್ವಾತ್ಮ, 
ನೊಡನೆ ಏಕರಸೆವಾಗಲು ಹೆಗಲಿರಳೂ ಹೆಣಗುವರು” ಚಿನ್ನದಂತಹ ಈ 
ಮಾತುಗಳು ನಾಸದೀಯ ಸೂಕ್ತ ಮಂತ್ರದ್ರಷ್ಟು ಪ್ರಜಾಪತಿ BISA, rit 
ಸೃಷ್ಟಿ ವಚನಕಾರರಾದ  ಶರಣರಿಗೂ ಅನ್ವಯಿಸದಿರವು. | 

ಈಗ ಪ್ರಥಮ ದರ್ಶನದಲ್ಲಿ ನಾಸದೀಯ ಸೊಕ್ತೆದ ಮೂಲ ಮಂತ್ರ 
ಗಳ ಎದುರಿಗೆ ಅದರ ಕನ್ನಡ ಪದ್ಯಾನುವಾದವನ್ನು ಕೊಟ್ಟಿದೆ ಪದ್ಯಾನಾ 
ವಾದದಲ್ಲಿ ಮೂಲದಲ್ಲಿರುವಷ್ಟನ್ನೆೇ ಭಾಷಾಂತರಿಸಿದ. ಆದರೆ ಮೂಲ 
ಮಂತ್ರವು ಅಸ್ಪಷ್ಟವಾಗಿದ್ದಾಗ ಸಾಯಣ ಭಾಷ್ಯದ ಸಹಾಯದಿಂದ ಆರ್ಥ 
ಮಾಡಲಾಗಿದೆ. R04 3 ಬಾರದವರು ಕನ್ನಡ ಪದ್ಯಾನುವಾದವನ್ನೇ 
ಒಟ್ಟಿಗೆ ಓದಿದರೆ had ಆಶೆಯವು ಗೋಚರವಾಗುವುದು, 


CC-0. Jangamwadi Math Collection. Digitized by eGangotri 





4 


| ಪ್ರಥಮ ದರ್ಶನ 


ನಾಸ DASA, 'ಸವಾಸೀತ್ತ ದಾನೀಂ 


' ನಾಸೀದ್ರಜೋ ನೋ ವ್ರೋಮಾಪರೋ ಯತ್‌. | 


ಕಿಮಾನರೀನಃ ಕುಹ ಕಸ್ಯ ಶರ್ಮನ್ನಂಭಃ 
ಕಿಮಾಸೀಡ್‌ ಗಹೆನಂ ಗಭೀರಂ ? 


ನ ಮೃತ್ಯುಶಾಸೀದನ್ಸುತಂ ನ ತರ್ಹಿ 

ನ ರಾತ್ರ್ಯಾ ಅಹ್ಹ ಅಸೀತ್‌ ಪ್ರಕೇತಃ | 
ಆಫೀದವಾತಂ ಸ್ವಧಯಾ ತಡೇಕಂ 
ತಸ್ಮಾಧ್ಭಾನ್ಯನ್ನ ಪರಃ ಕೆಂ ಚನಾಸ Il 


ತಮ ಆಸೀತ್ರಮಸಾ ಗೊಳ್ಳ R ts 

à ಪ್ರಕೇತಂ ಸೆಲಿಲಂ ಸರ್ವಮಾ ಇದಂ | 
ತುಚ್ಛ ಕ್ರೀನಾಭ್ರಸಿಹಿತಂ ಯದಾಸೀತ್‌ 
ತಪಸಸ್ತನ್ಮಹಿನಜಾಯತ್ಯೈ ಕಂ tae 


3 


'ಶಾಮಸ್ತದಗ್ರೇ ಸಮವರ್ತತಾಧಿ : 
ಮನಸೋ ರೇತಃ ಪ್ರಥಮ' ಯಜಾಸೀತ್‌। |: te 
ಸತೋ ಬಂಧುಮಸತಿ. node ' 

ಹೃದಿ gay ಕವಯೋ ಮನೀಷಾ ॥ 


(MAN 
Mo M 


‘Wall 


l| e.t] 


CC-0. Jangamwadi Math Collection. Digitized by eGangotri 


mnm LK e 


ಇರದಂದು 33 ನಿಸಸೆತ್ತೆನಿಪ್ರೆದಾವುದುಂ | 
ಇರದಂದು Inten ಮೇಲಿನಾ ರ್ವ್ಕೋಮಮುಂ | 
ಇರಟಂದು ಅದರಾಜಿ. ಪರಲೋಕವಾವುದುಂ | 

ಇರಲುಂಟಿ ಆವರಿಪುಜೇನಾದರಾದೊಡಂ ? | 

"Sedari ಯಾರಿಗೆಲುಂಟು ಸುಖಸಾಧನಂ ?| - 
ಇರಲುಂಟಿ ಗಹೆನಂಗಭೀರಮೆಥಿಸಂಬುವು ? | lol 


ಇರಲಿಲ್ಲ ಮರಣಮುಂ ಮತ್ತೆ ಯಮರತ್ವಮುಂ |. 

ಇರಲಿಲ್ಲ ಪಗಲೆಂಬ ಜೂರಾ? | 

ಇರಲಿಲ್ಲಿವಂ ತೋರ್ಪಿನ: ಶಶಿ ಪ್ರಕೇತಮುಂ | 
ಇರಲಿಲ್ಲವದನುಳಿದುದಿನಿತುಮುಂ, ವಾಯವುಂ | 

ಇರದೊಡಂ ಸ್ವಸ್ಟೆರೂಪೈಕ ಚಿಚ್ಛಕ್ತಿಯಿಂ | 

: ಸ್ಫುರಿಸುತಿರ್ದುದದ್ದೆ 32 ಸರಮಾತ್ಮತತ್ತೃಂ॥ ||.» ll 





ಕೆವಿದಿತ್ತು ಗಾಢತಮಮಾರಂಭದಾದಿಯೆಇಳ್‌ | .- 
$202», ಗಾಢತನುಮೇನುಮುಂ ತಿಳಿಯದೊಲ್‌.. | 
$202, ಮಾಯೆಯದು ಬಯಲೆನಿಸ ತತ್ತ 4ಮೆಂ | 
ತವೆ ಸಕಮನೆಸಗಿವಾ ತನದ ಮಹಿಸೆಯಿಂ A62 J 
DAD (R33) BRIA 33 38, Ao” Na ' 


ಉದಿಸಿತಗ್ರದೊಳ್‌ ಮನಡೆಬೀಜದ ರೊಸದಿಂ | 

"`ಅದು ವರ್ಧಿಸಿದುದು ಸೃಷ್ಟಿ ಸೆಲೆಳಸುವ ಕಾಮಂ | 

ಮೊದಲ ಬಾಂಧನ್ಯವಿಂತು ಸತ್ತಿಗಸೆತ್ತಿನೊಳ್‌ | 
ಹೈದಯದೊಳ್‌ ಯೋಗಿಗಳ್‌ ಚಿಂತಿಸಿ "ಕಿಳಿದರಿದಂ tel 


CC-0. Jangamwadi Math Collection. Digitized by eGangotri 


3d» tot ವಿಶತೋ ರಶ್ಮಿರೇಷಾಂ 
ಅಧಃಸ್ವಿದಾಸೀದುಪರಿ ಸ್ಟಿದಾಸೀತ್‌ l 
ಕೇತೋಧಾ ಆಸನ್‌ ಮಹಿಮಾನ ಆಸನ್‌ 


ಸ್ವಧಾ ಅವಸ್ತಾತ್‌ ಪ್ರಯತಿಃ ಪರಸ್ತಾತ್‌ ias ll 


ಕೊ ಅದ್ಭಾ ವೇದ ಕ ಇಹ ಪ್ರವೋಚತ್‌ 
ಕುತ ಆಜಾತಾ ಕುತ ಇಯಂ AAG? | 
ಆರ್ವಾಗ್‌ ಜೀವಾ OA, ವಿಸರ್ಜನೇನಾಥಾ 
ಫೋ ವೇದ ಯತ ಆಬಭೂವಗ Na. il 


ಇಯಂ ವಿಸೃಷ್ಟಿ ರ್ಯತ ಆಬಭೂವ 

ಯದಿ ವಾ BRE ಯದಿ ವಾನ! 

ಯೋ exe dy zi ಸರಮೇವ್ಯೋಮನ್‌ 

ಹೋ ಅಂಗ ವೇದ ಯದಿ ವಾ data Bai 


CC-0. Jangamwadi Math Collection. Digitized by eGangotri 


ಹರಡಿದುದು ಸೈಸ್ಟಿ ಕ್ರಿಯಾರಶ್ಮಿಯೆತ್ತಲುಂ | 

ಹರಡಿದುದು ಮೇಲೆಡಿಗೆ ಕೆಳಗಡೆಗೆ 23, 33 | 

ಹರಡಿದುದು ಬಿಡದೊಡನೆ ಮಿಗಿಲಡ್ಡೆ ಲಾಗಿಯುಂ | 
ಉರೆಕ್ಟ್ರೀಷ್ಕ Bate, 33 ಭೋಗ್ಯ ನೆರ್ಗಕಿಂ | 

ಹೊರ | dom Quos) 'ಹುಹಾಂತಸುಭೋಗ್ಯ ವರ್ಗಗಳ್‌ | 

33 ಬೀಜ ಭೂತ ಕರ್ಮದ ಕರ್ತೃ ಜೋಕ್ಕ QM \ lls it 


ಯಾವನನನೀ ವಿವಿಧ ಸೃಷ್ಟಿ ಯಂ ಸೃಜಿಸಿದಂ | 
ಯಾವುದರಿನೀ ವಿನಿದ ಸೃಷ್ಟಿ ಯಂ ಸೈಜಿಸಿದಂ | 
ದೇವಕೆಗಳುಮೀಜಗದ ಸೃಷ್ಟಿ ಯನೆಂತರಂ = 
ಅನಿರ್ಭವಿಸಿದರೆನೆ ತಿಳಿ ಯರದನೇನುಮಂ | il ಒಗ್ಗಿ: 





ಸೃಷ್ಟಿ ವೈನಿಧ್ಯೈಮಂ ಪೊರೆಯೆ ಪೊರೆ ಯದಿರೆಲುಂ t 

are ಕರ್ತನೇ pee | | 

à o ü ಪರಮವ್ಯೋ (ಮನರಿದಿಹೆಂ | | 
ae ತ nata ತಿಳಿಯರಾರುಂ | i 2 It 


CC-0. Jangamwadi Math Collection. Digitized by eGangotri 


'g 


Sri ದಶಮ ಮಂಡಲದಲ್ಲಿ ೧೯ ನೆಯ ಸೂಕ್ತವೇ ನಾಸೆದೀಯ 
ಸೂಕ್ತವು. ಪ್ರಜಾಪತಿ ಸಂಮೇಷ್ಮೀ ಈ ಸೂಕ್ತದ ಖಯಷಿಯು ; ಪರಮಾತ್ಮನೇ 
ಈ ಸೂಕ್ತಕ್ಕೆ ದೇವತೆಯು ಇದರಲ್ಲಿ -ಏಳು ಮಂತ್ರಗಳಿವೆ. ಇವುಗಳಲ್ಲಿ 
ಸೃಷ್ಠಿಯು ಅವಿರ್ಭಾನವಾಗುವುದನ್ನು ಹೇಳಿದೆ, ಇದಲ್ಲದೆ ಯಗ್ವೇದದಲ್ಲಿ 
ಅಫೆಮರ್ನಣ, ' ಬ್ರ ಹ್ಮಣಸ್ಸುತಿ, ದೀರ್ಫತೆಮಸ್‌ ಹಿಸಣ್ಯಗರ್ಭ ಮೊದಲಾದ 
ಚುಸಿಗಳಿಂದ, ಸೃಷ್ಠಿಯ ವಿಷಯವು" ಹೇಳಲ್ಪಟ್ಟಿದೆ. ಇವರಲ್ಲಿ. ಭಿನ್ನಾ 
dm ಯಗಳು ಇರುವುವಾದರಾ ಒಮ್ಮತೆವು ಕೆಲವು ವಿಷಯಗಳಲ್ಲುಂಟ್ಮು 
ಸೃಷ್ಟಿ ಯನ್ನು ಸೃಷ್ಟಿಕರ್ತನು ಏತರಿಂದ ಎತರ ಮೇಲೆ ನಿಂತು ಮಾಡಿದನು 
ಎಂಬ ಪ್ರಶ್ನೆಗಳು ಎದ್ದಿ ವೆ. ಪುರುಷನು ತನ್ನೊಳಗಿನಿಂದಲೇ ಸೃಷ್ಟಿ ಯನ್ನು 
ಮಾಡಿದನೆಂದು ಹೇಳುವ ಪುರುಷ ಸೂಕ್ತವು ಶ್ರೇಷ್ಠವಾದುದು. ಸದಸತ್ತು 
ಗಳ ಕಲ್ಪನೆಯೂ ಬಂದುದುಂಟು, ಸೃಷ್ಟಿ ಗಿಂತಲೂ ಮೊದಲು ಇದ್ದುದನ್ನು 
ಸೆತ್‌ ಎಂದೋ ಅಸತ್‌ ಎಂದೋ ಕರೆಯುವುದನ್ನು ಉಪನಿಷತ್ತುಗಳಲ್ಲಿ 
ನೋಡುವೆನಾದರೂ ಖಗ್ಬೇದದಲ್ಲಿಯೂ ಜಗದಾದಿ ತತ್ತ್ವವನ್ನು ಹೀಗೆಯೇ 
ಬೇರೆ ಚೀರಿ ಹೆಸೆರಿನಿಂದ ಕರೆಯುವುದು. ``ಇರಲಿಲ್ಲವೆನ್ಸ ಲಾಗದು. 
© ಹೇನಾನಾಂ ಪೂರ್ನ್ಯೇಯುಗೇ€ಸತಃೇ ಸದಜಾಯತ ಎಂದು 
asad ೧೦ ನೆಯ ಮಂಡಲದ ೭೭ನೆಯ ಸೂಕ್ತದ ಎರಡನೆಯ 
ಮಂತ್ರದಲ್ಲಿ ಹೇಳಿದೆ. ಅದರ ಮುಂದಿನ ' ಮಂತ್ರದಲ್ಲಿಯೇ ಮತ್ತೆ 
© ದೇವಾನಾಂ -ಯುಗೇ ಪ್ರಥಮೇಃಸತಃ ಸದಜಾಯತ ? ಎಂದು 
ಹೇಳಿದೆ ಇದರಲ್ಲಿ ಸೃಷ್ಟಿಗೆ ಪೊರ್ವದಲ್ಲಿ ಇದ್ದುದಕ್ಕೆ * ಅಸತ್‌ ? ಎಂದೂ 
ಅದರಿಂದ “ಸತ್‌? [ಹುಚ್ಚಿ ತೆಂದೂ ಹೇಳಿದೆ... ಆದರೆ ಖುಗ್ಗೇದದ ಮೊದ 
ಲನೆಯ ಮಂಡಲದಲ್ಲಿಯೇ * ಏಕಂ ಸದ್ಧಿಪ್ಟ್ರಾ ಬಹುಧಾ ವದಂತಿ? 
ಎಂದ್ಯೂ ದಶಮ ಮಂಡಲದಲ್ಲಿ (೧೦-೧೪-೫) ಏಕಂ ಸಂತು ಬಹುದಾ 
ಕಲ್ಸಯಂತಿ ಎಂದೂ ಹೇಳಿದೆ, ಹೀಗೆ ಜಗತ್ತಿಗೆ ಮೂಲವಾದುದನ್ನು 
ಕೆಲವು ಕಡೆ." ಅಸತ್‌ ' ಎಂದು ಕರೆದರೆ, ಕೆಲವು ಕಡಿ * dst ಎಂದು 

ಕರೆಯಲಾಗಿದೆ * ಆಪೋ ಹ ಯದ್‌ ಬೃಹತೀರ್ನಶ್ನಮಾಯನ್‌ 
ಗರ್ಭಂ ದಧನಾ ಜನಯಂತೀರಗ್ಗಿಂ 3. (೧೫೫೫೪ ಎ. ಎಂಬ 
ಸ್ವೇದ ಮಂತ್ರದಲ್ಲಿ ಮೊದಲು ಇದ್ದುದು ಫೀರೇ ಎಂದು ಹೇಳಿಕೆ 


CC-0. Jangamwadi Math Collection. Digitized by eGangotri 





9 


ಅದರೂ ನಾಸದೀಯ ಸೂಕ್ತದ WAN ಈ ಹೇಳಿಕೆಗಳಲ್ಲಿ ಯಾವುದು 
ಸೆರಿ ಎಂಬುದನ್ನು ನಿಮರ್ಶಿಸದೆ ಸತ್‌, ಅಸತ್‌, ಮೊದಲಾದ ಕಲ್ಪನೆಗಳು 
ಸಸಿ ಯಾದ ಅನಂತರ ಬಂದವುಗಳಾದುದರಿಂದ, ಸತ್‌, ಅಸತ, ಜಲ 
ಕತ್ತಲೆ, ಬೆಳಕು. ಭೂಮಿ, ಆಕಾಶ ಮೊದಲಾದ ಕಲ್ಪನೆಗಳು ಬರುವ 
ಮೊದಲೇ ಇವುಗಳೆಲ್ಲಕ್ಕೂ ಮೀರಿದ ತತ್ತ್ವವೊಂದು ಹೊರತು ಮತ್ತೇನೂ ಇರ 
ಲಿಲ್ಲವೆಂದೂ, ಮತ್ತೀನಿಲ್ಲದೆ ಇದ್ದು ದದೊಂದು ತತ್ತ್ವವು ಚೈತನ್ಯನುಳ್ಳುದಾಗಿ 
ನಾಯುವಿಲ್ಲದೆ ಹೋದರೂ 138, ಯಿಂದ R9 ರಿಸುತ್ತಿದ್ದಿತೆಂದೂ ನೊದಲೆ 
ರಡು ಮಂತ್ರಗಳಲ್ಲಿ ಹೇಳಿವೆ, — ಗಹಕವೂ "toss ಆದ ಸಲಿಲನು 
ಮೊದಲಿಲ್ಲದುದು ಹೊರಹೊನ್ಮುತೆಂದು ಹೇಳಿರುವುದನ್ನು ಸ್ಪಷ್ಟ ಮಾಡು 
ಸಂತೆ € ತುಚ್ಛೇ cQ? ಎಂದರೆ ಮಾಯಾ ಶಕ್ತಿಯಿಂದ í udo s ? NES 
ಪರಬ್ರಹ್ಮವು ಆ ಹಿತವಾಗಿರುವುದನ್ನು ಅರ್ಥಾತ್‌ ಪರಶಿವಬ್ಬ ಬ್ರಹ್ಮವು ಸೃ 
ಕ್ರಿಯೆಗಾಗಿ 35, EEE ಮೂರನೆಯ ಮಂತ್ರದಲ್ಲಿ ಎ 
aud 239 ನಾಲ್ಕನೆಯ ಮಂತ್ರದಲ್ಲಿಯೂ ಇಚ್ಛಾ ಜ್ಞ್ಯಾನ ಕಿಯಾ ಶಕ್ತಿ 
ಗಳು. ಹೊರಹೊಮ್ಮಿ ಸೃಷ್ಟಿ ಗಾರಂಭವಾಗುವುದನ್ನು ಹೇಳಿದೆ. ಇನು 
ಐದನೆಯ ಮಂತ್ರದಲ್ಲಿ ಸೃಷ್ಟಿ ಕ್ರಿಯೆಯು ಉದಯ ಕಾಲದ ಸೂರ್ಯ 
ರಶ್ಮಿಯು ಹೆಶಡುನಂತೆ ಹರಡಿ ಭೋಕ್ಕೃಭೋಗ್ಯಾದಿ ರೂಪವಾದ ಜಗವು 
ಸ್ರಸರಿಸುವುದನ್ನು ಹೇಳಿದೆ, ಇಷ್ಟೊ ಸ್ಟೊಂದು ಪ್ರೌಢಿಮೆಯಿಂದ ಸೃಷ್ಟಿ 
ಕ್ರಿಯೆಯನ್ನು ವಿವರಿಸಿದ ಕವಿಯಲ್ಲಿ ನಮ್ರತೆ ಇಡೆ. ದೇವತೆಗಳೂ ಸೃಷ್ಟಿ 
ರ ಆದುದರಿಂದ ಯಾರು ತಾನೆ " ಇದಮಿತ್ಥಂ ' ಎಂದು 
ಸೃಷ್ಟಿ ಕ್ರಿಯೆಯನ್ನು ಹೇಳಬಲ್ಲರು-- ಎಂದಿದ್ದಾರೆ, ಆ ಕನಿ ಮಹರ್ಷಿ, ಆರ 
ನೆಯ ಮಂತ್ರದಲ್ಲಿ. ಎಲ್ಲವನ್ನು ಸೃಷ್ಟಿಸಿ ಅದರ ರಕ್ಷಣೆಯ ಭಾರವನ್ನು ಹೊತ್ತ 
ಸರಮಾತ್ಮ್ಮನೆ! AR à, ಕ್ರಿಯೆಯ ವಿಷಯವನ್ನು "ಬಲ್ಲನು ಅಥವಾ "ಅವನಿಗ 
Ia Ra lo ಬ ' ಆಶ್ಚರ್ಯದ ಉಪ್ನಾರನಿಡಿ ಕೊನೆಯ 
ಮಂತ್ರದಲ್ಲಿ, | 


ಇಂಗ್ಲೀಷನ್ನು ವಿಶೇಷವಾಗಿ ಓದಿದ ಇಂದಿನವರಿಗೆ ಕೆಲವು ವೇಳೆ 
ಕನ್ನಡದಲ್ಲಿ ಕ ಜೇಳಿದುವರ 'ಆರ್ಥವು me ಎತೃವಾಗುವುದಕ್ಕಿಂತ ಇಂಗ್ಲೀಷ್‌ನಲ್ಲಿ 


CC-0. Jangamwadi Math Collection. Digitized by ಸಧ್ಯ 





10 


ಗ್ರಾ ಹೈವಾ ಗುವುದುಂಟೆಂದು ನಾಸೆದೀಖ 


ದಕಿ ಹೆಚ್ಚು 
ಹೇಳಿರುವುದನ್ನು $090 ಹಚ್ಚು ತನವನ್ನು ಈ ಕೆಳಗೆ ಕೊಟ್ಟಿದೆ; 


ಸೊಕ್ತದ ಇಂಗ್ಲೀಷ್‌ ಭಾಷಾಂ 


THE SONG OF CREATION 


i. Then was not non-existent nor existent; 
there was no realm of air; no sky 
beyond it. 

What covered in and where ? and wbat 
gave shelter? 

Was water there; unfathomed depth of 
water ? 


2. Death was not then, nor was there aught 
immortal; no sign was there the day | 
and night's divider. 


That One thing breathless breathed by its 
own nature: apart from it was 
nothing whatsoever. 


3. Darkness there was: at first concealed 
in darkness, this All was 1061808101” 
nated chaos. 


All that existed then was void and 
formlsss: by the great power © 
warmth was born that unit. 


CC-0. Jangamwadi Math Collection. Digitized by eGangotri 


11 


4. There after rose desire in the beginning, 
Desire the Primal seed and germ of spirit 
Sages who searched with their heart's 

thought discovered the existent’s 
kinship in the non-existent. 


ಆ 


Transversely was their severing line ex- 
tended. What was above,it then, and 
what below it ? 


There were begetters, there were mighty 


forces free action here and energy 
up yonder 








6. Who verily knows and who can here 
declare it, whence it was born and 
whence comes this creation ? 


The gods are later than this world's 
production. Who knowsthen, whence 
it first came into being? 

7. He, the first origin of this creation, 
whether he formed it all or did not 
form it, 

Whose eye controls this world in highest 
heaven, he verily knows it or perhaps 
he knows not. 


(Theology and Philosophy, Pages 36, 37 
Every Man's Library Edition) 


CC-0. Jangamwadi Math Collection. Digitized by eGangotri 





12 


ದ್ವಿತೀಯ ದರ್ಶನ 


sited, ಆರ್ಯಸುಸಿ ಪುಂಗನರು ನಿಸರ್ಗ ದೇವತೆಗಳನ್ನು 
B DAD ಸೂಕ್ತಗಳ ಸಂಗ್ರಹವೆಂದರೆ ತಪ್ಪಾ ಗದು ; ಆದರೆ E ಹೇಳು 
Jag AR ide ಖಸಿಗಳು ವಿಚಾರಾತ್ಮ್‌ dion ಭಾನಸೆಯಾಗಲ್ಲೀ 
ಅಂತರಾತ್ಮನ ಕಡೆಗೆ ದೃಸ್ಟಿ ಯನ್ನು ಹಾಡುಸಿರುವನರಲ್ಲವೆಂಬ ಭಾನನೆ 
೦ತಾಗಲೀ ದಾರರ; ಆ ತಪ್ಪಾಗುವುದು. ಏಕೆಂದರೆ, ವಚನೋಸ 
- ನಿಷತ್ತಿನ ಪಾ ಫ್ರಾರಂಭದಲ್ಲಿಯೇ ವಿಶದೀಕರಿಸಿರುವಂತೆ ಖುಗ್ಗೇದದ ಖುಹಿಗಳ 
ದೃಷ್ಟಿಯು ವಿಚಾರಪೂರಿತನಾದುದಾಗಿದ್ದುದಲ್ಲದೆ ಅಂತರಾತ್ಮನ ಕಡಿಗೆ 
ಒರಿದಿದ್ದುದು ಖಗ್ಗೇದದ ಅಂತ್ಯ ಭಾಗದಲ್ಲಿ ಕಂಡುಬರುವುದು ಇಂದ್ರಾಗ್ನಿ 
ವರುಣಾದಿ ನಿಸರ್ಗ ದೇವತೆಗಳ P5 (3,00 ಮಗ್ಗರಾಗಿದ್ದವರಲ್ಲಿ ಯಾನ 
ದೇವತೆಯನ್ನು ಆರಾಧಿಸಬೇಕೆಂಬ ಚಿಕಿತ್ಸಕ ಬುದ್ಧಿಯು ಬಂ ದಿಕೆಂಬುದು 
cA, y ದೇನಾಯ ಹವಿಷಾ nde ಎಂಬ ಪ್ರಶ್ನೆ ಯ ಪಬವಿಯಿರುವ 
ಮಂತ್ರಗಳಿಂದ ತಿಳಿದು ಬರುವುದು. ಹಾಗೆಯೇ, "ಏತಾವತತ ತೇನಜ್ಹೋ 
ವಿದ್ಯಾನ ಶೂರ ನವ್ಯಸಃ' ಎಂದರೆ-ಎಲೈ ಶೂರನೇ ನೀನು enek 
ಹೊಸದಾಗಿ ತಿಳಿಯೋಣ ಎಂಬ ಅರ್ಥವಿರುವ ನ.ಡಿಯನ್ಲಿ DA 
ಎಂಬ ಪದವು ಗಮನಾರ್ಹವಾಗಿದೆ ; ಹಿಂದೇ ತಿಳಿದಿದ್ದು 3 o, e ಮತ್ತಿ ಪ್ಯಾ 
ಲೋಚನೆಗೆ ಒಳಗಾಗಿಸಿದುದು ಈ ಸದದಿಂದ ತಿಳಿದು ಬರುತ್ತವೆ Q. 


ಪ್ರತಿಯೊಂದು ದೇವತೆಯನ್ನು ಸಾ )ರ್ಥಿಸುವಾಗಲೂ ಆ ಪೇನಕೆಯೇ 

ಎಲ್ಲ ದೇವತಿಗಳಿಗಿಂತಲೂ 3 IKA ವದು ಪ್ರಾರ್ಥಿಸುವ ಪದ್ದತಿಯಲ್ಲಿ ಬೇಸರ 
ಹುಟ್ಟಿ «ಏಕಂ ಸದ್‌ ನಿಸ್ರಾ ಬಹುಧಾ ವದಂತಿ' ಎಂದರೆ Baa, 
ನಾಮ ಹಲವು ಎಂಬ ಯು ಬಲಿದುಬಂದುದು ಕಂಡು ಬರುತ್ತದೆ. 
ಅಶಾಶ್ವ ತೆನಾದ ಇಹಸರ ಸುಖಕ್ಕಾಗಿ, ಯಜ ಯಾಗಾದಿಗಳಿಂದ ದೇವತೆ 
ಳನ್ನು 2h ನಡಿಸುವುದರ ಬದಲು wars ರೂಸನಾದ ಮೋಕ್ಷ 
ಸಾಮಾರ್ಬ್ಯ ಗಿ: ಕ್ರಿಮೂರ್ತಿಗಳಿಗೂ ಕಾರಣವಾದ ತ್ರ್ಯಂಬಕನನ | 
ಪ್ರಾರ್ಥಿಸುಕ್ತಿ da ಕೆಳಗಿನ ಬಗ್ಗೆ ದೆ ಮಂತ್ರದಿಂದ dons pm ದೆ. 





CC-0. Jangamwadi Math Collection. Digitized by eGangotri 





13 


ತ್ರ್ಯಂಬಕನೆಂದರೆ ಶ್ರಿಮೂರ್ತಿಗಳಿಗೂ ಫಾರಣನೆಂಬುದು ಸಾಯಣ ಭಾಷ್ಯ 
ದಿಂದ ತಿಳಿದು ಬರುತ್ತದೆ. 


*ತ.-ಂಬಕಂ ಯಜಾಮಹೇ ಸುಗಂಧಿಂ HA, ವರ್ಧನಂ 
5. ಮಾಮ ತಾತ * 
ಉರ್ವಾರಂಕಮಿವ ಬಂಧನಾನ್ಮೃತ್ಕೋ ರ್ಮುಕ್ಷೀಯ ಮಾಮ್ಮಿ ತಾತ 


ಸೃಷ್ಟಿ ವೈಚಿತ್ರ್ಯವು shard ಚಿಕಿತ್ಸಕ ಬುದ್ಧಿಗೆ ಗೋಚರಿಸದೇ 
ಹೋಗಲಿಲ್ಲ. ಬಾಹ್ಯ ಜಗತ್ತು ಸೃಷ್ಟಿ ಯಾದುದು ಹೇಗೆ ? 

L ದ್‌ ವನಂಕಉಸವ್ನಕ ಅಸಯಥೋ" ದ್ಯಾವಾ ವೃಢನೀ ನಿಷ್ಟ 
xm coe ಣೋ EI» ಪೃಚ್ಛತೇದು " ತದ್ಯದಧ್ಯತಿಷ್ಠ ತ" 
ಧುವನಾನಿ ಧಾರಯನ್‌ || ಖಂ ೧೦-೮೧-೪ 
ಮನೆಯನ್ನು ಕಟ್ಟಲು ಮರೆಗಳು ಬೇಕು, ಅವನ್ನು ಕಾಡಿನಲ್ಲಿ 

ಕಡಿದು ತರಬೇಕು. ಆದರೆ ಜಗತ್ತನ್ನು ಸಟ್ಟಿಲು ವೃಕ್ಷ ಯಾ ವುಡು? 
4 ವೃಕ್ಷವು ಬೆಳೆದ ವನನಾನುದು ? ಲೋಕಗಳನ್ನು ಹೊತ್ತು ನಿಲ್ಲಲು ಸ್ಥಳ 
ವಾವುದು? 69 38, NES, ವು? ಮಡಕೆ ಮಾಡಲು ಕುಂ ಬಾರನೊಬ್ಬ 
ಬೇಕು, ಮಣ್ಣು ಬೇಕು, ಮಾಡುವ ಆಯುಧಬೇಕು. ಕುಂಜಾರನು ನಿಮಿತ್ತ | 
ಕಾರಣ ; ಮಣ್ಣು ಉಪಾದಾನ ಕಾರಣ ; ಆಯುಧ ಸಹೆಕಾರಿ ಕಾರಣ. 
3 
ಸೃಷ್ಟಿಕರ್ತನು ನಿಮಿತ್ತ ಕಾರಣನಾದರೆ ಅವಫಿಗಿಂತಲೂ ಅನ್ಯವಾದ Aen 
SE ಕಾರಣ ಮತ್ತು. ಸಹಕಾರಿ ಕಾರಾ è ಬಗ್‌ 
TD xn ಗೆ ಸಾಧ್ಯ? 9 o 
EJIRE ಸೃಷ್ಟಿಗೆ ಮೊದಲೇ ae ಹ adt sordo 
ಪರಮ ಪುರುಷನಾದ ಸೃಷ್ಟಿಕರ್ತನು dd (ಹೂ S A ಸ 
ಸೃಜಿಸಿದನೆಂಬ ಕಲ್ಪನೆ DARI ಹೊಳೆದಿರಬೇಕು. ಇದ ಪು 5, 
3g ಕಂಡುಬರುವ ಕಲ್ಪನೆ. 
E 2 * wort “ಫ್‌.ಸಾರಿತ ಪುಣ ಕೀರ್ತಿ ರೂಪ, ಸಂಗಂಧ 
d TOI ORERE O ಪುಹ ಜನ್ನು ಹೆಚ್ಚಿಸುವನೂ ಆದ, 
ಜಗಕೆ, H ವರಶಿವ S2, ao, ಯಜಾ 
ವಗ ಜನ್ಮದ ಸ oci vobis og ಮಿವ- 
ಮಹೇ- ಸುತೆ es). ಬಂಧನಾತ್‌- 
ಹಾ ES ಕಳಚಿ ಬೀಳುವಂತೆ, go Sa cr mode ಭಧ 
ಸಂಸಾರದಿಂದ ಮುಕ್ಞೀಯ:-ಬಿಡುಗಡೆ ಹೊಂದುವಂತಾಗಲಿ, ಮಾಮೃ 
ಆಮರತ್ನದಿಂದ ದೂರೆವಾಗದಿರಲ್ಲಿ 
ಸಾಯಣ Hati, g, ow To- "ತ್ರಯಾಣಾಂ ಬ್ರ 3, Ama, ರಂದ್ರಾಣಾಂ 
ಬತರೆಂ” 


CC-0. Jangamwadi Math Collection. Digitized by eGangotri 


14 


(*) ಚಂದ್ರಮಾ ಮನಸೋ ಜಾತಶೃಕ್ಷೋಃ ಸೂರ್ಯೋ ಅಜಾಯತ | 

ಮ:ಖಾದಿಂದ್ರಶ್ಶಾಗ್ನಿಶ್ಚ Da, Hawa, Joo da bos) ಯ ೧೦-೯೦-೧೨ 
ಸರಮಪುರುಷನ ಮನಸ್ಸಿನಿಂದ ಚಂದ್ರನೂ, ಕಣ್ಣಿನಿಂದ 
ಸೊರ್ಯನೂ, ಮುಖದಿಂದ ಇಂದ್ರಾಗ್ನಿಗಳೂ, ಪ್ರಾಣದಿಂದ ವಾಯುವೂ 
ಹುಟ್ಟಿದಿಂದು ಈ ಮಂತ್ರದಲ್ಲಿ ಹೇಳಿದೆ. ಈ ಕಲ್ಪನೆಯಲ್ಲಿ ನಿಮಿತ್ತ 
`` ಕಾರಣನಾದ ಪರಮ ಪುರುಷನೇ ಉಪಾದಾನ ಕಾರಣವೂ ಆದನು ; ಬೇಕೆ 
ಸಹಕಾರಿ ಕಾರಣನಾವುದೂ ಅವಶ್ಯವಿಸ್ಸವೆಂದಾಯಿತು. ಇದಕ್ಕೆ ಅನು 
ಸಾರವಾದ ಉದಾಹರಣೆಯು “ಯಥೋರ್ಣನಾಭಿಃ ಸೃಜತೇ ns 
: ತೇಜ? ಎಂದು ಪ್ರಾರಂಭವಾಗುವ ಮುಂಡಕೋಪನಿಷತ್ತಿನ ಮಂತ್ರ 
BSG, ಜೇಡನು ತನ್ನೊಳಗಿನಿಂದಲೇ ತಂತುನನ್ನು ಎಳೆದುಕೊಂಡು ತಂತು 
ಜಾಲವನ್ನು. ನಿರ್ಮಿಸಿ ತನ್ನೊಳಗೇ ಬೇಕಾದಾಗ ಎಳೆದುಕೊಳ್ಳವುದೆನ್ನು 
IR) ನಿಮಿತ್ತೋಪಾದಾನೋಭಯ ಕಾರಣಕ್ಕೆ ಒಳ್ಳೆಯ ಉದಾಹರಣೆ 
ಯಿದೆ. * ಅಗ್ನಿರ್ಮೂರ್ಧಾ ಚಕ್ಷುಷೀ ಚಂದ್ರ ಸೊರ್ಯ್ಯೌ ? ಎಂದು 
ಮೊದಲಾಗುನ ಮುಂಡಕಶ್ರುಕಿಯು ಮೇಲಿನ eX eaa ಮಂತ್ರದಂತೆಯೇ 
. ಇಡಿ: ಆದಕಿ ಮುಂಡಕ ಶ್ರುತಿಯಲ್ಲಿ ಸರಬ್ರಹ್ಮೆದ ಅಂಗಗಳು, ಚಂದ್ರ 
ಸೊರ್ಯಾದಿಗಳು ಎ೨ಬ ಭಾವನೆ ಬರುನಂತಿದೆ. ಮುಂಡಕ ಉಪನಿಷತ್ತಿ 
ನಲ್ಲಿಯೇ “ಬ್ರಹ್ಮೈನೇದನಿದಂ ಸರ್ವಂ? ಇದೆಲ್ಲವೂ ಬ್ರಹ್ಮವೇ ಎಂದು 
ಹೇಳಿರುವುದರಲ್ಲಿಯೂ ಅಡೀ ಭಾವನೆಯಿದೆ ನಾಸದೀಯ ಸೂಕ್ತದ 
ಕಲ್ಪನೆಯಲ್ಲಿ ಖುಸಿಗಳ ಚಿಕಿತ್ಸಕ ಬುದ್ಧಿಯು' ಮುಂಧುವರೆದಿದೆಯೆನ್ನು ವುದ 
308 ಅದು ಅವರು ಮಂತ್ರದ್ರಷ್ಟಾರರು ಎಂಬುದನ್ನು ತೋರುವುದೆನ್ನು 
weh ಹೆಚ್ಚು ಸನುರ್ಪಕವಾದುರು. ನಾಸದೀಯ ಸೂಕ್ತದಂತೆ dd 

, ಯೊಂದು ಆವಿರ್ಭಾವ, ಈ ಅವಿರ್ಭಾನವಾದರೂ - : 
ಬಡು ವೃಕ್ತಿಯಿ 5 ರ್ಭಾನವಾ | ಯಾವುದಾದರೂ 
ಯಂದ ಆಯಿತೆಂಬ ಭಾವನೆಯು ಈ ಸೂಕ್ತದಲ್ಲಿ ಇಲ್ಲ. 


(1) ಅರ್ಥ: ಮನಸ।- ಮನಸ್ಸಿನಿಂದ, ಚಂದ್ರಮಾಃ ಚಂದ್ರನು, 





CC-0. Jangamwadi Math Collection. Digitized by eGangotri 





15 


ಉಸೆನಿಸದ್ವ್ರಾಜ್ಮಯದಲ್ಲಿ ಸೆಹಾ ನಾಸೆದೀಯ ಸೊಕ್ತಕ್ಕಿಂತಲೂ ಮುಂದೆ 
. ಹೋದ ಕಲ್ಪನೆಯು ಇದೆ ಎನ್ನಲಾಗುವುದಿಲ್ಲ. ಯಾವುದರಿಂದ ಜಗತ್ತು 
ಅವಿರ್ಭಾವನಾಯಿತೋ ಅದನ್ನು ಕೆಲವು ಕಡೆ ಉಪನಿಷತ್ತುಗಳಲ್ಲಿ "ಸತ್‌? 
ಎಂದರೆ, ಕೆಲವು ಕಡೆ ಅದನ್ನು “UAS” ಎನ್ನಲಾಗಿನೆ. ಅಸತ್ತಿಸಿಂದ 
ಸತ್‌ ಹೇಗೆ ಉದಯವಾದೀತು ಎಂಬ ಪ್ರಶ್ನೆ ಸಹಾ ಎದ್ದಿದೆ. ಮುಂದೆ ಈ 
ವಿಷಯವನ್ನು ಆಧಾರಗಳಿಂದ ಸ್ಪಷ್ಟಪಡಿಸಲಾಗುವುದು. ಇಲ್ಲಿ ಹೇಳ 
ಬೇಕಾದುದಿಷ್ಟೆ. ಸತ್‌-ಅಸತ್‌, ಭೂಮಿ-ಆಕಾಶ, ಇಹ ಲೋಕ-ಪರಲೋಕ, 
ಹಗಲು-ರಾತ್ರಿ, ಸೂರ್ಯ-ಚಂದ್ರ ಮೊದಲಾದ ದ್ವಂದಗಳಾಚಿಗೆ 
ಇವುಗಳನ್ನೆಲ್ಲ ಮೀರಿ ನಿಂದ ಜಗತ್ಕಾರಣವೊಂದುಂಟು; ಅದರಿಂದ ಜಗತ್‌ 
ಹೊರಹೊಮ್ಮಿದೆ- ಎಂಬ ಕಲ್ಪನೆ ನಾಸದೀಯ ಸೊಕ್ತದಲ್ಲಿದೆ. ಹಿರಿದಾದ 
ವಿಷಯವನ್ನು ಕಿರಿದಾದ ಸೂಕ್ತದಲ್ಲಿ ಹೇಳಿದ ನಿಷ MSI, ವಚನ ನಾಜ್ಮಯ 
ದಲ್ಲಿ ಜನರಾಡುವ ಮಾತಿನಲ್ಲಿ ವಿಶದೀಕರಿಸಲಾಗಿದೆ. ಅಜಹರಿಹರರೆಂಬ 
ತ್ರಿಮೂರ್ತಿಗಳನ್ಸಿ ಯಾರಾದರೊಬ್ಬರಿಂದಲಾಗಲೀ ಜಗದುದಯವಾಯಿ 
ತೆಂದಕಿ ಜಗತ್ಕಾರಣವು ಸದ್‌ರೂಸನಾದುಡೆಂದಾಯಿತು, ಅಸೆತ್‌ನಿಂದ 
ಆಯಿತೆಂದಕಿ ಅಭಾವದಿಂದ ಆಗುವುಡೆಂತು? ಇಂತಹ ಗ್ರಹಿಕೆಗೆ ಬಾರ 
ದುದದನ್ನು ಅಲ್ಲಮ ಪ್ರಭುವು "ಗಗನ ಕಮಲ ಕುಸುಮ ಪರಿಮಳದಿಂದತ್ತಲು' 
ಎಂದೂ, ಇದ್ದೆಯಲ್ಲಾ ಇಲ್ಲದಂತೆ ಎಂದೂ ಹೇಳಿ ವಚನಕ್ಕೆ ನಿಲುಕದ ಅಭಿ 
ಪ್ರಾಯವನ್ನು ವಚನಸೊಳಗಾಗಿಸಿದರು. 


ಕಾಲ ಕಲ್ಪಿತಗಳಿಲ್ಲದಂದು, ಲೀಲೆ ads, j0 3033035 


ಸಾಲು ಪುಸ್ತಕ ಮಾಲೆ ಧರಿಸದಂದು... ಅಖಂಡೇಶ್ವರಾ 
ನಿಮ್ಮ ನೀವರಿಯದೆ ಅನಂತಕಾಲನಿರ್ದಿರಂದು. 


ಸಂರ ಮಾಲೆಗಳಿಲ, ಶಿ, ಶೂಲಡಮರುಗವಿಲ್ಲ, ಬ್ರಹ್ಮಕಪಾಲವಿಲ್ಲ 

a ಮ ಗ ಸರ ವಾಹನನಲ್ಲ,ಯಹಿಗಳೊಡನಿದ್ದಾತನಲ್ಲ 
exime ಸಂಸಾರದ ಕುರುಹಿಲ್ಲವಾಕಂಗೆ ಹೆಸರಾವುದೂ ಇಲ್ಲ: 

ತ್ರಿ ಮೂರ್ತಿಗಳಿಗೂ ಕಾರಣವಾದ ಅವ್ಯಕ್ತ ತತ್ತ್ವಕ್ಕೆ ಹೆಸೆಯಾಂದನ್ನು 
ಇಟ್ಟಿಕಿ ಅದಕ್ಕೆ ವ್ಯಕ್ತಕಲ್ಪನೆ ಬಂದೀತೆಂಬ ಭಯದಿಂದ ಈ ವಚನಕಾರನು 
ಟೆ ದ್ರ RD ದು "i na 
ಅದಕ್ಕೆ ಹೆಸರಾವುದೂ ಇಲ್ಲವೆಂದಿಶುವನೆ- ವಾಚನ ವಾಜ್ಮಯದೆ mà 
ವಚನಗಳು ನಾಸದೀಯ ಸೂಕ್ತದ ನಿಲುವನ್ನು ಕಿಳಿಯಲು ಸಹಾಯಕ 


CC-0. Jangamwadi Math Collection. Digitized by eGangotri 





16 


ವಾಡುದರಿಂದ ಅವುಗಳ ಸಹಾಯದಿಂದಲೇ ನಾಸದೀಯ ಸೊಕ್ಕವನ್ನು ಅರಿಯ 
ಬೀಕು ನಾಸದೀಯ ಸೂಕ್ತದ ಮೊದಲನೆಯ ಮಂತ್ರವು ಸೃಷ್ಟಿಯು 
ಇನ್ನೂ ಹೊರಹೊಮ್ಮದ ಸ್ಥಿತಿಯನ್ನು ತಿಳಿಸುತ್ತದೆ. ee 
ಪರಮ ತತ್ತ ದಿಂದ ಶಕ್ತಿಯು ಅವಿರ್ಭವನಿಸಿ ಅದರೊಡನೆ ಸೇರಬೇಕು. È 
ಶಂಕರಾಚಾರ್ಯರು ಅವರ ಅನಂದಲಹರಿಯಲ್ಲಿ ಪರಮ ತತ್ತ್ವವನ್ನು 
ಮಂಗಳ ಎಂಬ ಅರ್ಥವುಳ್ಳ ಶಿವ” ಪದದಿಂದ `ಿರ್ಜೇಶಿಸಿರುವರು. STIAN, 


E 

ವಾದ ಶಕ್ತಿಯು ಹೊರಹೊಮ್ಮಿ ಶಿವನು ಶಕ್ತಿನಿಶಿಷ್ಟನಾದ ಹೊರತು ಸೃಷ್ಟಿ 
ಯಾಗಲು ಸ್ಸಂದ ಸಹಾ ಆಗುವುದಿಲ್ಲವೆಂಬುದು ಶಿವಶೃಕ್ತ್ವ್ಯಾ 0500 BO, € 
ಯದಿ ಭವತಿ ಶಕ್ತಃ ಶ್ರಭನಿತುಂ | duededo ದೇವೋ ನಖಲು 
ಸಂದಿತುಮಸಿ ಎಂದು ಪ್ರಾರಂಭವಾಗುವ ಆನಂದಲಹರಿಯ ಮೊದಲನೆಯ 
ಸದ್ಯದ ಅಭಿಪ್ರಾಯ. ಈ ಸ್ಪಂದದಿಂದಲೇ ನಾದ, ಅದೇ «ಉಲುಹು?. 
(Vibration giving rise to noise) ಸೈಸ್ಟಿ ಪೂರ್ವ ಸ್ಥಿತಿಯಲ್ಲಿ 
ಈ mom” ಅಡಗಿರುತ್ತದೆ. 

"ಆದಿ ಅನಾದಿ ಇಲ್ಲದಂದು, ಶೂನ್ಯ ಮಹಾಶೂನ್ಯನವಿಲ್ಲದಂದು, ಸ್ಕಾ 9 
ಸೂಕ್ಷ್ಮವಿಲ್ಲದಂದಂ ಸಾಕಾರನಿರಾಕಾರವಿಲ್ಲದಂದ:, Sc Vo, ಹುಟ್ಟ 
ದಂದು ದ್ವೈತಾದ್ವೈತವಿಲ್ಲದಂದಂು ಶಂಕರ ಶಶಿಧರ ಈಶ್ವರ ರೆಂಬ 
'ಗಣಾಧೀಶ್ಚರರಿಲ್ಲದಂದ:ವರ್ತನೆನಿವರೈರ್ರ ನೆಇಲ್ಲದಂದು, ಊಮೆಯ 

- ಸಲಾಣ ವಿಲ್ಲದೇದು, ಇವರಾರೊಬ್ಬರ ನಾಮಸೀಮೆ ಇಲ್ಲದಂದು, 
ನೀನು ಉಲುಹು ಅಡಗಿದ್ದೆ ಯಲ್ಲಾ ಕಲಿದೇವಯ್ಯ 

ಅಂದು ಆದಿಬಿಂದಂ ಉದಯಿಂಸದಂದು, ಮಾಯಾಶಕ್ತಿ ಹುಟ್ಟಿ ದಂದು, 

ಪರಶಿವ 33 09 UH, ತಲೆದೋರದಂದಂ, 

ಚಿತ್ತಿ ನಿಂದನಾದ ಬಿಂದು ಕಳೆಗಳಿದಯವಾಗದಂದು, 

ನಾದಬಿಂದು ಕಳೆಗಳೊಂದಾಗಿ 33 om ರೂಹಿಸದೇದು, 

ಶೂನ್ಯ ಮಹಾಶೂನ"ನಿಲ್ಲದಂದು,. 'ನಿಃ ಳನಿರಾಳತತ್ನ ನೆಂಬ ಹೆಸರಿಲ್ಲ 

ದಂದು ನಿತ್ಯನಿರಂಜನ ನೀನೊಬ್ಬನೆ ಇರ್ದೆಯಲ್ಲಾ ನಿನ್ನ ನೀನರಿಯದೆ ! 


ts ಮಹಲಿಂಗಗಂರುಶಿವಸಿದ್ದೇಶ್ವರ ಪ್ರಭುವೇ 
ಈ ನಚನಗಳಲ್ಲಿ ಹೇಗೋ ಹಾಗೆಯೇ, ನಾಸದೀಯ ಸೂಕ್ತದ ಮೊದ 
ಅನೆಯ ಮಂತ್ರದಲ್ಲಿ ಪರಶಿನಬ್ರ ಹೃದಲ್ಲಿ ಮಾಯಾ ಶಕ್ತಿಯು ಹೊರಹೊನ್ನುಥೆ 
ಉಲುಹು ಅಡಗಿದ ಸ್ಥಿತಿಯನ್ನು ಹೇಳಲಾಗಿದೆ. ಆದರ ಕನ್ನಡ ಅನುವಾದ 
ಸ ne ವಚನಗಳೊಡನೆ. ಅದನ್ನು ಹೋಲಿಸಲನುಕೂ ವಾಗುವಂತೆ 
ಯ menga adi Math Collection. Digitized by eGangotri 





17 
ನಾಸದೀಯೆಸೂಕ್ತದ ೧ ನೆಯ ಮಂತ್ರದ ಕನ್ನಡ ಪದ್ಯಾನುನಾದ 


ಇರದಂದಂ ಸತ್ತೆನಿಪಸತ್ತೆ ನಿಪುದಾವುದುಂ | 

ಇರದಂದು ಲೋಕಗಳ* ಮೇಲಿನಾವ್ಕೋಮವಮಂಂ | 
ಇರದಂದು ಅದರಾಚೆ ಪರಲೋ ಕವಾವುದುಂ | 

ಇರಲುಂಟಿ ಅವರಿಪುದೇನಾದರಾದೊಡಂ? | 

ಇರಲುಂಟಿ ಯಾರಿಗೆಲುಂಟಂ ಸುಖಸಾಧನಂ? | 

ಇರಲುಂಟಔ ಗಹನಂ ಗಭೀರಮೆನಿಪಂಬ:ವುಂ? | ll o Il 


ನಿನರಣೆ 


ಸುಖಸಾಧನನೆಂಬ ಭೋಗ್ಯವಸ್ತುವಾಗಲೀ, ಅವನ್ನು ಅನುಭನಿಸುವ 
Kate, ವರ್ಗವಾಗಲೀ ಆ ರ್ಭಾನವಾಗಿಲ್ಲದ ಕಾಲವದು. ಗಹೆನವೂ 
ಗಭೀರವೂ, ನೀರಿನಂತೆ ನಿಬಿಡನಾಗಿ ಆವರಿಸುವುದೂ ಆದ $339 033928, 0333 
ಹೊರಹೊಮ್ಮಿಲ್ಲದ ಕಾಲವದು ಹಾಗೆಂದ ಮೇಲೆ ಶಕ್ತ ತತ್ತ ದಿಂದಲೇ 
ಹೊರಹೊಮ್ಮುವ GAS, ಸತ್‌, ಇಹಸರರೋಕಗಳು. im ಆಗ 
ಇರಲಿಲ್ಲವೆಂದು ಹೇಳಬೇಕಾಗಿಯೇ ಇಲ್ಲ. ಸದಸತ್ತುಗಳಿಗೂ ಮೀರಿದ ಪರ 
ತಿನಬ್ರಹ್ಮದಲ್ಲಿ ಶಕ್ತಿಯು uu ಅವೆಂದರೆ ಅದು ಜಡನಾಗಿದ್ದಿತೆ ? - 
ಎಂಬ ಪ್ರಶ್ನೆ ax ಏಳುವುದು. ಜೈತನ್ಯಯ ಯುತವಾಗಿತ್ರೆ ಕ್ರಿಂಬುದನ್ನು 
ಎರಡನೆಯ ಮಂತ್ರದಲ್ಲಿ ಹೇಳಿದೆ. per e WANA, 9 ಕೊಟ್ಟಿದೆ. 


ನಾಸದೀಯಸ ಸೂಕ್ತದ ೨ನೆಯ ಮಂತ್ರದ ಕನ್ನಡ ಪದ್ಯಾನುವಾದ 


ಇರಲಿಲ್ಲ ಮೇರಣವುಖಂಂ ಮತ್ತೆ ಯಮರತ್ವವಮಂಂಂ | 

ಇರಲಿಲ ಪಗಲೆಂಬ ನಿಶಿಂ ಯೆಂಂಬಂದಾವುದಂಂ | 

ಇರಲಿಲ್ಲವಂ ತೋರ್ಪಿನ ಶಶಿ ಪ್ರ ಕೇತವಯಂ। 

ಇರಲಿಲ್ಲ ಸತರ ಪುದಿನ ತುವ 2013 ; ವಾಯಖವುಂ | 

ಇರದೊಡಂ gig. ರೂಪೈಕ du ಹ 
ಸ್ಫುರಿಸುತಿರ್ದುದದ್ದೈತ ಪರಮಾತ್ಮ 88,3 I| ೨1 


CC-0. Jangamwadi Math Collection. Digitized by eGangotri 





18 


ನಿವರಣೆ 

ಪರಶಿವಬ್ರಹ್ಮದಲ್ಲಿ ಸಂದ ಸಹಾ ಆಗದೆ, ನಾದ ಬಿಂದು Bore ಹೊರ 
ಹೊಮ್ಮದ ಸ್ಥಿತಿಯಲ್ಲಿ ಭೂಮಿಯೇ ಇರಲಿಲ್ಲವೆನ್ನುವಾಗ ಜೀವರುಗಳಿದ್ದ ವನ್ನು 
Sae, ಜೀವರುಗಳು ಹುಟ್ಟಿ ದಿರುವಾಗ ಸಾವು SEPA ಸಾಯುವು 
ಜಿಂಬುದಿಲ್ಲದ ಅಮರತ್ವನೆಂಬುದಾಗಲೀ ಇರಲಿಲ್ಲವೆಂದು ಹೇಳಬೇಕಾದುದೇ 
ಇಲ್ಲ. ಜೀವರುಗಳೇ ಇರಲಿಲ್ಲವೆಂದ ಮೇಲೆ ಅವರ ಭೋಗಕ್ಕೆ ಅವಶ್ಯವಾದ 
ಹಗಲು ರಾತ್ರಿಗಳಾಗಲೀ ಅವನ್ನು ತೋರಿಸುವ ಸೂರ್ಯ ಚಂದ್ರರಾಗಲೀ 
ಉದಯಿಸಿರಲಿಲ್ಲ. ಪ್ರಾಣಿಗಳ ಪ್ರಾಣ ಚಲನೆಯೇ ಇಲ್ಲದಿರುವಾಗ ಪ್ರಾಣ 
ಚಲನೆಗೆ ಅವಶ್ಯವಾದ ವಾಯುವೂ ಇರಲಿಲ್ಲ. ಪ್ರಾಣವಾಡಲು ಅವಶ್ಯ 
ವಾದ ವಾಯುನಿರಲಿಲ್ಲನೆಂದ ಮೇಲೆ ಇದ್ದುಮೊಂದೆಯಾದ ಪರಶಿನ 
ಬ್ರಹ್ಮವು ಜಡವಾಗಿದ್ದಿತು ಎನ್ನಲಾಗುವುದಿಲ್ಲ. ವಾಯುವಿಲ್ಲದೆ ಜೈ ತನ್ಯನೆಲ್ಲಿ 
ಬಂದಿತೆಂದರೆ ಸರಶಿನಬ್ರಹ್ಮೆದ ಸ್ವರೂಪವೇ ಆದ ಚಿಚ್ಛಕ್ತಿಯಿಂದ ಅದು 
ಸ್ಪರಿಸುತ್ತಿದ್ದಿತು. ಚೈತನ್ಯವೇ ಬೇಕೆ ಪರಶಿವಬ್ರಹ್ಮನೇ ಬೇರೆ ಎಂಬ ಕಲ್ಪನೆ 
ಬರಬಾರದೆಂದು, ಅಗ ಇದ್ದು ದು ಒಂದೇ ಮತ್ತೇನು ಇರಲಿಲ್ಲ? ಎಂದು 
ಹೇಳಿದ; ಹಾಗೆ ಒಂದೇ ಇದ್ದುದು ಚಿಚ್ಚಕ್ತಿ ಸ್ವರೂಪೈ ಕ ಸರಶಿವಾದ್ವೈತ ತತ್ತ್ವ. 


ಮುಂದಿನ ಮಂತ್ರದಲ್ಲಿ ಜಗತ್‌ ಸೃಷ್ಟಿಗೆ ಅವಶ್ಯವಾದ ಮಾಯಾ 
ಶಕ್ತಿಯು ಹೊರಹೊನ್ಮು ಶಿವನು ಶಕ್ತಿವಿಶಿಸ್ಟ ನಾಗುವುದನ್ನು ಹೇಳಿದೆ. ಅವನ 
SHAS ಮಹಿಮೆಯಿಂದ ಎಂದರೆ ಜ್ಞಾನ ಶಕ್ತಿಯು ಆನಿರ್ಭಾವವಾಗಿ 
ಜಗತ್ತು ಹೊರಹೊನ್ನುವುದನ್ನು ನಾಸದೀಯ ಸೂಕ್ತದ ಮೂರನೆಯ 
ಮಂತ್ರವು ಹೇಳುವುದು, 


ಸನಾದೀಯಸೂಕ್ತದ a ನೆಯ ಮಂತ್ರದ ಕನ್ನಡ ಪದ್ಯಾನುವಾದ 


ಕವಿದಿತ್ತು ಗಾಢತಮಮಾರಂಭದಾದಿಯೊಳ | 
ಕವಿದಿತ್ತು ಗಾಢತಮಮೇನ:ಮುಂ ತಿಳಿಯದೊಲ್‌ | 
ಕವಿದಿತ್ತು ಮಾಯೆಯದು ಬಯಲೆನಿಪ ತತ್ತ್ವವಂಂ। 
ತವೆ ಪರಮನೆಸಗಿದಾ ತಪದ ಮಹಿಮೆಯಿಂ ಸಂ | 
BANS (ದೈ ತ) ಜಗಮದ್ವೈತ ತತ್ತ್ವ Do Hall 
d ಇವಿ 
CC-0. Jangamwadi Math Collection. Digitized by 658/0011 





19 


ವಿವರಣೆ 

ಅಗ್ನಿಯಲ್ಲಿಯೇ ಹೊರಹೊನ್ನಿದ ಹೊಗೆಯ ಮರೆಯಲ್ಲಿ ಅಗ್ನಿಯು 
ಆಚ್ಛಾದಿತವಾಗಿರುವಂತೆ,. ಪರಬ್ರಹ್ಮನ ಮಾಯಾಶಕ್ತಿಯು ತಮಸ್ಸಿ 
ಕಂತೆ ಗಾಢವಾಗಿ ಹೊರಹೊಮ್ಮಿ ಜಗದ್ರೂಸವಾಗಲು ಅಣುರೇಣು ತೃಣ 
ಕಾಸ್ಕದಲ್ಲಿ ಅಡಗಿರುವ ಸರಮಾತ್ಮನು ಜಗದ್ರೂಪ ಮಾಯೆಯಿಂದ ಅಚ್ಛಾ 
ದಿತನಾಗಿರುವನು. ಅ ವ ನ ಜ್ಞಾನ ಶಕ್ತಿಯು ಹೊರಹೊಮ್ಮಿದುದನ್ನು 
ಅವನ ತಪಸ್ಸೆಂದೂ ಅದರಿಂದ ಸೃಷ್ಟಿ ಕಾರ್ಯವು ಮುಂದುವರೆದಿತೆಂದೂ 
ಈ ಮಂತ್ರದಲ್ಲಿ ಹೇಳಿದೆ. ಯಾವ ಕಾರ್ಯವಾಗಬೇಕಾದರೂ ಮೊದಲು 
ಆ ಕಾರ್ಯ ಮಾಡುವ am ಯಾಗಿರಬೇಕಸ್ಟೆ. ಅದನ್ನು ಈ ಮಂತ್ರದಲ್ಲಿ 
ಹೇಳದಿರುವುದರಿಂದ ಮುಂದಿನ ಎಂದರೆ ನಾಸೆದೀಯ ಸೂಕ್ತದ ನಾಲ್ಕನೆಯ 
ಮಂತ್ರದಲ್ಲಿ-ನೊದಲೇ ಪರಶಿವಬ್ರ ಹ್ಮದ ಇಚ್ಛಾ ಶಕ್ತಿಯು ಹೊರಹೊನ್ಮಿತು- 
ಎಂಬುದನ್ನು ಹೇಳುತ್ತದೆ. 
ನಾಸದೀಯಸೂಕ್ತದ ೪ ನೆಯ Euros ಕನ್ನಡ ಸದ್ಯಾನುವಾದ 


ಉದಿಸಿತಗ್ರೆ ದೊಳ್‌ ಮನ we ಜದ doge | 

ಅದು ವರ್ಧಿಸಿದುದು ಸ ಸರವ ಕಾಮಂ | 

ಮೊದಲ ಬಾಂಧವ 2205083, ಗಸತ್ತಿ Heys 

» Bean ಯೋಗಿಗಳ 203%) ತಿಳಿದರಿದಂ ll 2 Il 


ವಿನರಣೆ . 

ಇಚ್ಛೆ ಯಿಲ್ಲದೆ ಯಾವ ಕಾರ್ಯವನ್ನೂ ಯಾರೂ ಮಾಡುವುದಿಲ್ಲ. 
ಕಾರ್ಯವೆಂಬ ವಕ S9) ಕಾರಣವಾದ Aes, Chow ಬೀಜವು ಮನಸ್ಸಿನಲ್ಲಿ 
ಹುಟ್ಟಿ ಬೇಕು. ತಸ್‌ ಎಂದರೆ ಆ ಕಾರ್ಯವು ಹೇಗೆ ಆಗಬೇಕೆಂಬ.ಚಿಂತಾ 
EN ಅದರ ಮೇಲೆ ಬಿದ್ದು ಅದು ಅಂಕುರಿಸಬೇಕು, ಕ್ರಿಯೆಯಿಂದ 
ಅದು ಹೆಮ್ಮರವಾಗಬೇಕು, ಸೃಷ್ಟಿ ಯಾಗಬೇಕಾದರೂ ಇಚ್ಛಾಶಕ್ತಿ, ಜ್ಞಾನ 
UB, ಮತ್ತು ಕ್ರಿಯಾ ಶಕ್ತಿಗಳು ಆನಿರ್ಭಾವವಾಗಬೇಕು, ತಪೋರೂಪ 
ಜ್ಞಾನ ಶಕ್ತಿಂ ಯ "ವಿಷಯವನ್ನು ಮೂರನೆಯ ಮಂತ್ರದಲ್ಲಿ ಹೇಳಿರುವುದರಿಂದ 
ata ಶಕ್ತಿ ಯ ಆವಿರ್ಭಾವವು ಜ್ಞಾ, ನ ಶಕ್ಕಿಗಿಂತಲೂ ಮೊದಲೇ ಆಯಿ 
ಕೆಂ ae ಈ ಮಂತ್ರದಲ್ಲಿ ಹೇಳಿದೆ. ಹೀಗೆ, ಇಚ್ಛಾ ಜ್ಞಾನಶಕ್ತಿಗಳು 


CC-0. Jangamwadi Math Collection. Digitized by eGangotri 


— -- as ma» mm 





20 


ಯಾಶಕ್ತಿಯು ಆವಿರ್ಭಾವವಾಗಿ ಜಗತ್ತು 


Ü 
ಆನಿರ್ಭಾನವಾದ ಅನಂತರ, ಸ) ಯ ಮಂತ್ರವು ಹೇಳುತ್ತದೆ 


ಎಲೆ ಲಿಯೊ ಉದಯಿಸುವುದನ್ನು 
Mm 


E 
ನಾಸದೀಯಸೂಕ್ತದ ೫ ನೆಯ ಮಂತ್ರದ ಕನ್ನಡ ಪದ್ಯನುವಾದ 
-— 
“03, 250 
ಹರಡಿದುದು ಸೃಷ್ಟಿ ಕ್ರಿಯಾರಶ್ಮಿಯೆ j a 

ಹರಡಿದುದು ಮೇಲೆಡೆಗೆ ಕೆಳಗಡೆಗೆ OA, 30 
ಹರಡಿದುದು ಬಿಡದೊಡನೆ ಮಿಗಿಲಡ್ಮಲಾಗಿಯಂಂ| 
eod, eai, ಭೋಕ್ತ,ವೆನೆ ಭೋಗ್ಯ ವರ್ಗಕಿಂ | 
ಹೊರಹೊಮ್ಮಿದವು ಮಹಾಂತ ಸುಭೋಗ್ಯವರ್ಗ೯ಗಳ್‌| 
ನೆರೆಬೇಜಭೂತ ಕರ್ಮದ ಕರ್ತೃಭೋ g eLa | ೩! 


ನಿವರಣೆ 
ಪರಶಿನ ಬ್ರಹ್ಮದಿಂದ ಇಚ್ಛಾ ಜ್ಞಾನ ಕಿ ;ಯಾಶಕ್ತಿಗಳು ಹೊರಹೊಮ್ಮಿದ 
ಮೇಲೆ, ಸೊರ್ಯರಶ್ಮಿಗಳು ಉದಯವಾದ ಕೂಡಲೆ ಅವು ಜಗತ್ತಿನಲ್ಲೆಲ್ಲ 
ಹರಡುವಂತೆ ಸೃಷ್ಟಿ ಕಾರ್ಯವೂ ಎಲ್ಲ ಭಾಗದಲ್ಲಿಯೂ ನಡೆಯಿತು. ಹೀಗೆ 
ಹ್ಟಿಯಾದ ಜಗತ್ತನ್ನೆ ಎರಡು ಭಾಗವನ್ನಾಗಿ ವಿಂಗಡಿಸಬಹುದು. ಒಂದು 
ಜೀನನರ್ಗ, ಎರಡನೆಯದು ಜೀವಿಗಳ ಭೋಗಕ್ಕಿರುವ ನಿರ್ಜೀವ ವರ್ಗ. ಇನು 
ಗಳಲ್ಲಿ BACs, ವರ್ಗನೆನಿಸುನ ಜೀವ ವರ್ಗವು ನಿರ್ಜೀವವೆನಿಸುವ ಭೋಗ್ಯ 
ವರ್ಗಕ್ಳಿಂತಲೂ Sj; ಆದರೆ ಭೋಗ್ಯ ವರ್ಗವು ಮಹತ್ತರವಾದದ್ದು 
mand, ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳೇ diets, rion 
ಮುಂದಿನ ಜನ್ಮಕ್ಕೆ ಬೀಜವಾಗಿರುತ್ತವೆ. 
ಹೀಗೆಲ್ಲ ಸೃಷ್ಟಿ ವಿಷಯವನ್ನು ಹೇಳಿದರೂ ಸೃಷ್ಟಿ ವಿಷಯ ಜ್ಞಾನ 
ಸ್ಪಷ್ಟವಾಗಿ ಯಾರಿಗಾದರೂ ಆಗಿದೆಯೆಂಬುದನ್ನು ಮುಂದಿನೆರಡು ಮ 
ಗಳಲ್ಲಿ ಸಂದೇಹಿಸಲಾಗಿದೆ, ಯಾರು ಏತರಿಂದ ಸೃಷ್ಟಿ ಕಾರ್ಯವನ್ನು ಮ 
dod) ಹೇಳಲಾಗುವುಣೇ ? ಹಾಗೆ ಹೇಳಲು ಶಕ್ತರಾಗಬೇಕಾದರೆ ಅನ 


Sich ಕಾಲದಲ್ಲಿ ಇದ್ದವರಾಗಬೇಕು. ಸೃಷ್ಟಿ ಕಾಲದಲ್ಲಿ ಅವರು z 
ಬೇಕಾದರೆ ಅವರು ಸೃಷ್ಟಿಗೂ ಮೊದಲು ಹುಚ್ಚಿ ದವರಾಗಿರಬೇಕು. ಅಂ 
ಪ್ರಶ್ನೆಯ 


ವರು ಹುಟ್ಟಿದ್ದರೆ ಅವರನ್ನು ಸೃಷ್ಟಿ ಸಿದನರು ಯಾರು? ಎಂಬ 


CC-0. Jangamwadi Math Collection. Digitized by eGangotri 


21 


ಏಳುವುದು. ಈ ತೊಡಕುಗಳು ಆರ್ಯೆ DANG ಮನಸ್ಸನ್ನು Tatan 
ಎಂಬುದು ಸ್ಪಷ್ಟ, 
ನಾಸದೀಯಸೂಕ್ತದ ೬ ನೆಯ ಮಂತ್ರದ ಸದ್ಯಾನುಷಾವ 
ಯಾವನವನೀ ವಿವಿಧ ಸೃಷ್ಟಿಯಂ ಸೃಜಿಸಿದಂ| 
ಯಾವುದರಿನೀ ವಿವಿಧ ಸೃಷ್ಟಿಯಂ ಸೃಜಿಸಿದಂ | 
ದೇವತೆಗಳುಮೀ ಜಗದ ಸೃಷ್ಟಿಯನಂತರಂ 
ಆವಿರ್ಭವಿನಿದರೆನೆ ತಿಳಿಯೆರದನೇನುಮಂ | 
ಯಾವನಿದನೆಲಮುಂ ನಿಜವಾಗಿ ತಿಳಿದವಛಿ 
ಯಾವನೀಲೋಶಕದೊಳಿದನನಿತ೦ ಪೇಳುವಂ? [|೬| 
ನಿವರಣೆ 
ಈ ವಿನಿಧನಾದ ಸೃಷ್ಟಿ ಯನ್ನು ಯಾರು ಸೃಷ್ಟಿಸಿದವರು? ಹಾಗೆ 
ಸೃಷ್ಟಿ ಸಿದವರು ಅದನ್ನು ಏತರಿಂದ ಸೃಷ್ಟಿ ಸಿದರು ? ದೇವತೆಗಳಾದರೂ ಅದನ್ನು 
ಕಿಳಿದಿರುವರೆ ?- ಎಂದರೆ, ಅವರು ಸೃಷ್ಟಿ ಯಾದ ಅನಂತರವೇ ಹುಟ್ಟಿ ದವರು, 
ಆದುದರಿಂದ ಈ ವಿಷಯವನ್ನು ಯಾಗು ಖಚಿತವಾಗಿ ಹೇಳಲಾರರೆಂಬುದೇ 
ಈ ಮಂತ್ರದಲ್ಲಿನ ಭಾವ. 
ನಾಸೆದೀಯಸೊಕ್ತದ 2 ನೆಯ ಮಂತ್ರದ ಪಡದ್ಯಾನುನಾದ 





ಸ್ಥಪ್ಟಿ ವೈವಿಧ್ಯವಂಂ ಪೊರೆಯೆ ಪೊರೆಯದಿರಲುಂ | 

ಸೃಷ್ಟಿಸಿದ ಕರ್ತನೇ ಅಧಿಕಾರಿಯಾಗಿಹಂ | 

ಸೃಷ್ಟಿಯಧ್ಯಕ್ಷ ಪರಮವ್ಯೋಮನರಿದಿಹಂ| 

ಸೃಷ್ಠಿ ವಿಷಯಮಂನಲ್ಲದಿರಲ್‌ ತಿಳಿಯರಾರುಂ Ny 

ವಿನರಣೆ 
ಈ ಸೃಷ್ಟಿ ಯನ್ನು ನಿರ್ಮಿಸಿ ಅದನ್ನು ಕಾಪಾಡುತ್ತಿರುವ ಸೃಷ್ಟಿ ಕರ್ತ 

ನೊಬ್ಬನು ಇರಲೇಬೇಕು. ಅವನಿಗಾದರು ಈ ವಿಷಯ ತಿಳಿದಿರಲೇಬೇಕು. 
ಅಥವಾ ಅವನಿಗೂ ತಿಳಿಯದೇನೋ ಎಂದು ಖುಹಿಯು ಈ ಮಂತ್ರದಲ್ಲಿ 
ಸಂದೇಹಿಸುತ್ತಿರುವನು; ಸೃಷ್ಟಿ ವಿಷಯವು ಅತಿ ಗೂಢವಾದುದು ಎಂದು ಭಾವ. 





CC-0. Jangamwadi Math Collection. Digitized by eGangotri 
1 


29 
ತೃತೀಯ ದರ್ಶನ 
ಖುಗ್ರೇದದಲ್ಲಿನ ನಾಸದೀಯ ಸೂಕ್ಕೆವು 
ಸಾಯಣ ಭಾಷ್ಯಾಧಾರ, ಪ್ರತಿಸವಾರ್ಥ, ಸೆರಳಾನುವಾದಗಳಿಂದ 
ಕೂಡಿದ ವಿನೇಚನೆಯೊಡನೆ-- 


ನಾಸದಾಸೀನ್ನೋ ಸದಾಸೀತ್‌ ತದಾನೀಂ ನಾಸೀದ್ರ ಜೋ| 
ನೋವ್ಯೋಮಾಪರೋ"ಯತ್‌| 

ಕಿನಾವರೀವಃ ಕುಹ ಕಸ್ಯ ಶರ್ಮ:ನ್ನಂಭಃ ಕೆಮಾಸೀದ್‌ ಗಹನಂ 
ಗಭೀರಂ || 1 || 


ಪ್ರತಿಸದಾರ್ಥ :--ತದಾನೀಂ-- ಸೃಷ್ಟಿಗೆ ಪೂರ್ವದಲ್ಲಿ, ಅಸರ. 
Kang gt ” ಎನ್ನ ಬಹುದಾದುದೇನೂ. ನ ಆಸೀತ್‌-- ಇರಲಿಲ್ಲ; ಸತ್‌ 
KAS? ಎನ್ನ ಬಹುದಾಮದೇನೂ, ನೋ ಆಸೀತ್‌---ಇರಲಿಲ್ಲ : uno 
ಲೋಕಗಳು, ನ ಆಸೀತ್‌--ಆರಲಿಲ್ಲ; ಮ್ಯೋಮ....ಅಂತರಿಕ್ಷನು ನೋ- 
ಇರಲಿಲ್ಲ; ಪರಃ -ಅದಂಾಚಗೆ ಯತ್‌--ಯಾವವು (ಸ್ವರ್ಗಾದಿ ಲೋಕ 
ಗಳು ಇರುವವೋ ಅವು), ನೋ- -ಇರಲಿಲ್ಲ; ಆನರೀವಃ- -ಆವರಿಸಿಕೊಳ್ಳು 
ವಂತಹುದ್ಕು ಕಿಂ... -ಯಾವುದಾದರೂ ಇದ್ದಿತೇ? (ಇಲ್ಲ); Do 
ಕಸ್ಕು--ಯಾವ ಭೋಕ್ತ gre ಅನುಭವಕ್ಕಾಗ್ಗಿ ಶರ್ಮನ್‌:ಭೋಗ್ಯ 
ವಸ್ತುಗಳು aues)? (ಇಲ್ಲ) ; ಗಹನಂ- -ಪ್ರವೇಶಿಸಲಾಗದ, ಗಭೀರಂ-- 
ಅಗಾಧನಾದ, ಅಂಭಃ- ನೀರು, ಕಿಂ ಆಸೀತ--ಇದ್ದಿತೇ ? (ಇಲ್ಲ). 





ಸಾಯಣ ಭಾಷ್ಯಾಧಾರ---'ರಜ ಇತ್ಯಾದಿ--ಲೋಕಾರಜಾಂ Mog ಚ್ಯೈಂತೇ 

ನಿ 4-19- ಇತಿಯಾಸ್ಯ। ; ಪರೋವ್ಧೋಮ]್ನಃ--ಪರಸ್ತಾದುಪರಿದೇಶೇ ದು] 

ಲೋಕಪ,ಭೃಕಿ ಸತ್ಯಲೊಕಾಂತಂ: ಕಸ್ಕಶರ್ಮನ*--ಕಸ್ಕವಾ Quem, 

ಜೀವಸ್ಯ ಶರ್ಮಣಿಸುಬದುಃಖ aowigswed ಲಸ್ಷಣೇವಾ ನಿಮಿತ್ತಭೂತೇ 

ಸಕಿತದಾವರಕಂ ತತ್ತ್ವ ಮಾದ್ದಣಯಾತ್‌ ಏತೇನ ಭೋಗ್ಗ ಪ್ರಪಂಚವದ್‌ — 
a 5 

ಭೋಕ್ತ ಪ್ರಪಂಚೋಪಿ ತದಾನೀಂ ನಾಸೀದಿತ್ಯುಕ್ತಂ ಭವತಿ. 


CC-0. Jangamwadi Math Collection. Digitized by eGangotri 





23 


ಪದ್ಯಾನುವಾದ. _ಇರದಂದಂ ಸತ್ತೆ ನಿಪಸತ್ತೆ ನಿಪುದಾವುದಂಂ l 
ಇರದಂದು ಲೋಕಗಳ ಮೇ ಲಿನಾವ್ರೆಷ್ಟೀಮವುಂ| 
ಇರದಂದು ಅದರಾಚೆ ಪರಲೋಕವಾವುದಂಂ | 
ಇರಲುಂಟೆ ಆವರಿಪುದೇ ನಾದರಾದೊಡಂ | 
ಇರಲುಂಟೆ ಯಾರಿಗೆಲ್ಲುಂಟು ಸುಖಸಾಧನಂ। 
ಇರಲುಂಟಿ ಗಹನಂ ಗಭೀರಮೆನಿಪಂಬುವುಂ ll] 


ಸರಳಾನುವಾದ- -ಸದಸತ್ತುಗಳಾಗಲೀ, ಇಹಸರಲೋಕಗಳಾಗಲೀ 
BAND, TINTON, ಭೋಕ್ಕೃಃ ಭೋಗ್ಯವರ್ಗವಾಗಲೀ ಆವರಣಾತ್ಮಕ 
. ನಾದ್ಕ ಮತ್ತು ನೀರಕ್ಷೀರ ನ್ಯಾಯದಂತೆ ಅಭೇದವೂ ಗಹೆನನೊ ಗಭೀರವೂ 
| ಆದ ಮಾಯೆಯೇ ಆಗಲೀ ಹೊರಹೊನ್ಮುದಿರುವ ಸ್ಥಿತಿಯೇ ಸೃಷ್ಟಿ ಪೂರ್ವ 
| ಸ್ಥಿತಿಯು ಎಂದು ಭಾನ. 


ನಿನೇಚನೆ. «ಸತ್‌? ಮತ್ತು "ಆಸರ್ತ್‌' ಪದಗಳು ಉಪನಿಷತ್ತು 
| ಗಳಲ್ಲಿ ಪಾರಿಭಾಷಿಕ ಪದಗಳಾಗಿವೆ. ಆದರ ಬೇರೆ e ಬೇರೆಯ ಉಪನಿಸತ್ತು 
| ಗಳಲ್ಲಿ ಬೇಕೆ ಚೀರಿ ಅರ್ಥಗಳಲ್ಲಿ ಈ ಪಸಗಳನ್ನು ಉಪಯೋಗಿಸಿರುವುದು 
| ಕಂಡುಬರುತ್ತದೆ. ಸತ" ಎಂದರೆ ಎಂದೂ ನಾಶವಾಗದೆ ಇರುವುದು 
LAN ಅರ್ಥದಲ್ಲಿ ಅದನ್ನು ಜಗತ್ಯಾರಣನಾದ m 2, ಉಪೆಯೋಗಿಸೆ 
ಳಾಗಿದೆ 4ಸದೇನ AEB, BOR, ಆಸೀತ್‌, ಎಂದು ಹೇಳಿರು 
ನರಕೊಡನೆಯೇ *ಏಕವಮೇ ವಾದ್ಮಿ ಸ್‌ ಎಂದೆ € ಛಾಂದೋಗ್ಯ 
ಉಪನಿಷತ್ತಿನಲ್ಲಿ ಹೇಳಿರುವುದರಲ್ಲಿ ಜಗತ್ತಿನ ಮೂಲ T Ras” 
208) ಸದವನ್ನು ಪಾರಿಭಾಷಿಕವಾಗಿ ಉಪಯೋಗಿಸಿದೆ. ಆದರೆ ತಿ ತ್ಕಿರೀಯ 
| ಉಪನಿಷತ್ತಿನಲ್ಲಿ « YAI, QANMN, ಆಸೀತ್‌ ” ಎಂದರೆ ದಜ 
| ಅಸತ್‌? ತಾನೇ ಇದ್ದುದು ಎಂದು ಹೇಳಿಕುವುದರೊಡನೆ " ತತೋ ವೈಸದ 
| ಜಾಯತು ಎಂದರೆ ಅದರಿಂದಲೇ “ಸತ್‌” ಹುಟ್ಟಿತು ಎಂದು ಹೇ S3. ಈ 
| Wuosa do ಜಗತ್ತಿನ ಮೂಲ vest “ಅಸತ್‌? ಎಂಟು ಹೇಳಿ, 


ಜೆ 


CC-0. Jangamwadi Math Collection. Digitized by eGangotri 








24 


ಅದರಿಂದ ಸೆತ್‌ ಎಂದರೆ ದೃಶ್ಯ ಜಗತ್ತು ಅಯಿತು ಎಂಬ ಅಭಿಪ್ರಾಯದ 
egat” ಮತ್ತು " ಅಸೆತ್‌? ಸದಗಳು ಉಸೆಯೋಗಿಸೆಲ್ಪಟ್ಟಿವೆ. 3g 
ವಾದುದೆಲ್ಲವೂ ಸಾಶನಂತನಾಮಮ್ಯ; ಆದರೂ “ಸತ್‌” ಎಂಬ ಪದನನ್ನು 
ಜಗತ್ತಾರಣವಾದ ಪರಬ್ರಹ್ಮಕ್ಕೆ ಛಾಂದೋಗ್ಯದಲ್ಲಿ ಉಪಯೋಗಿಸಿದೆ. 
sod “aka” ಎಂಬ ಪದದಲ್ಲಿ ಅಭಾವವೆಂಬುದೂ ಅರ್ಥವಿರುತ್ತಾಗಿ 
ಭಾಂದೋಗ್ಯ ಉಪನಿಷತ್ತು, * ಕಥಮಸತಃ ಸಜ್ಜಾ ಯತ ^ ಎಂದರೆ ನನ್ನೂ 
ಇಲ್ಲದುದರಿಂದ ಇರುವುದೆಂಬುದು ಹೇಗೆ ಹುಟ್ಟೀತು 9 ಎಂಬ ಸಂದೇಹನನ್ನು 
ಎತ್ತಿದೆ. ಭಗವದ್ಗೀತೆಯಲ್ಲಿ “ನಾಸತೋ ನಿದ್ಯತೇಭಾವೋ ನಾಳಾನೊಃ 
ವಿದ್ಯತೇ ಸತಃ” ಎಂದು ಹೇಳಿರುವುದರಿಂದಲೂ ಇದೇ ಭಾವನೆ ಬರುವುದೆ, 
ಈ ತೊಡಕನ್ನು ನಿನಾರಿಸಲೋ ಎಂಬಂತೆ ನಾಸದೀಯಸೂಕ್ತದಲ್ಲಿ wn 
ತ್ಯಾರಣವಾದ ಪರಬ್ರಹ್ಮವು “ ಸತ್‌ “ಅಸತ್‌” ಎಂಬ ದ್ವಂದ ಕಲ್ಪಕಿ 
ಗಿಂತಲೂ ಅಚಿನದು ಎಂದು ಹೇಳಿರುವುದು ಕಂಡುಬರುತ್ತದೆ, “ಸತ್‌” 
ಎಂಬುದರಲ್ಲಿ ಇರುನಿಕೆಯ ಕಲ್ಪನೆಯಿದೆ; © ಅಸತ್‌? ಎಂಬುದರಲ್ಲಿ ay 
ದಿರುವುದು ಎಂಬ ಕಲ್ಪನೆಯಿದೆ. ಇದೆ-ಇಲ್ಲ ಎಂಬ ಪದಗಳು AA 
ಯಾದನುಗಳ ವಿಸಯದಲ್ಲಿ ಹೇಳುವ ಪದಗಳಾಗಿವೆ. ಆದುದರಿಂದ *ಸತ್‌?- 
“ ಅಸತ್‌” ಪದಗಳನ್ನು ಸೃಷ್ಟಿ ಪೂರ್ವ ಸ್ಥಿತಿಯನ್ನು ಹೇಳುವಾಗ WB 
ಯೋಗಿಸಲಾಗುವುದಿಲ್ಲವೆನ್ನ ಬಹುದು, c ಶೂನ್ಯಾ ಶೂನ್ಯವನಿಲ್ಲವಂದು' 
ಎಂದು ನಚನಕಾರರು ಸೃಷ್ಟಿ ಪೂರ್ವ ಸ್ಥಿತಿಯನ್ನು ಹೇಳುವಾಗ ಈ ಭಾವಕೆ 
cud. ಗಗನ ಕಮಲ ಕುಸುಮ ಪರಿಮಳದಿಂದತ್ತಲು ೫ ಎಂದು 
ಈ ಸ್ಥಿತಿಯನ್ನು ಅಲ್ಲಮುಪ್ರಭು ವಚನವೊಂದರಲ್ಲಿ ವಿವರಿಸಿರುವುದರನ್ಲಿ 
ವಚನಾತೀತವಾದುದನ್ನು ವಚನದೊಳಗಾಗಿಸಿರುವ ಪ್ರ ತಿಭೆಯಿದೆ. “ಗಗನ 
ಕಮಲ ಕುಸುಮ? ವೆಂಬುದು ಕಲ್ಪ ನಾತೀತವಾದುದು ಎನ್ನಬಹು 
dod ಮೇಲೆ, ಅದರ ಪರಿಮಳವೆಂದಕ್ಕೆ ಅದು ಕಲ್ಪನೆಗೆ. ಸಿಲುಕುವುದೆಕ್ಲಿ 
ಬಂದೀತು? ಇನ್ನು ಅದರಿಂದಲೂ TER ಎಂದು ಹೇಳಿರುವುದು ನಚನ್‌ 
ಕೀತವಾದ ಪರಬ್ರಹ್ಮದ ಸ್ಥಿತಿಯನ್ನು ಮನಸ್ಸಿಗೆ ತರುತ್ತ 3 Sore 
ಕನಿಯು ಐಹಿಕ ನಿಷಯ ವಿವರಣೆಯಲ್ಲಿ ವಿರುದ್ದಾರ್ಥವುಳ್ಳ Kang 
ಜೋಡಣೆಯಿಂದ ಸಂದಿಗ್ಧ ಭಾವನೆಯನ್ನು ಹೊರಹೊನ್ಮುಸುವ ಕೌಶಲ್ಯ 





| 
CC-0. Jangamwadi Math Collection. Digitized by eGangotri | 
| 
i 





ನನ್ನು, “ಇದ್ದೆಯಲ್ಲಾ ಇಲ್ಲದಂತೆ” ಎಂದು. Drag ಪದಗಳ 
ಜೋಡಣೆಯಿಂದ ಸೃಷ್ಟಿ ಪೊರ್ವ ಪರಮಾತ್ಮ ಸ್ಥಿತಿಯನ್ನು ವಿವರಿಸ್ಕಿ ಅಲ್ಲಮ 
ಪ್ರಭುಗಳು ಮೀರಿಸಿದ್ದಾರೆ. 


ನಾಸದೀಯ xs sot ಬಹುಮಟ್ಟಿಗೆ ಅನುಸರಿಸಿರುವ ಶ್ವೇತಾಶ್ವ 
ತಕ ಉಪನಿಷತ್ತಿನಲ್ಲಿ" ವ್ಯಕ್ತಾನ್ಯಕ್ತನೊಶಕೇ' ದೇನ ಏಕಃ» 
ಎಂದರೆ ಪರಂಜ್ಯೋತಿಯಾದ ಪರಬ್ರಹ್ಮವು ವ್ಯಕ್ತ ಜಗತ್ತನ್ನೂ ಅವ್ಯಕ್ತ 
ಜಗತ್ತನ್ನೂ ಆಳುವುದೆಂದು ಹೇಳಿದ್ದೆ. ಕೇನೋಪನಿಸತ್ತಿನಲ್ಲಿ | 
ಅನ್ಯದೇವ ತದ್ದಿಧಿತಾದಥೋ ಅವಿದಿತಾದಧಿ 
ಇತಿ ಶುಶ್ರುಮ ಪೂರ್ವೇಷಾಂ ಯೇ ನಸ್ತದ್‌ ವ್ಯಾಚಚಕ್ಷಿರೇ [I ell 
ಎಂದು ಹೇಳಿದೆ. ಇದರ ಕನ್ನಡ ಅನುವಾದನಿದು : 


ವಿದಿತಕಿಂ ಬೇರೆಯಂದವಿದಿತಕಿಂ ಮೇಲಿನದು 
ಇದನರಿದ ಹಿರಿಯರಿಂ ನೆರೆಯರಿದೆವಿಂತಿದನು llel 


ನಿದಿತನಾಡುದು ಎಂದರೆ ವ್ಯಕ್ತ ಜಗತ್ತು; ಅವಿದಿತವೆಂದರೆ ಅವ್ಯಕ್ತ ಜಗತ್ತಾದ 
ಅವ್ಯಾಕೃತ; “ಆವ್ಯಾಕೃತಾತ್‌ ಅನಿದ್ಯಾ ಲಕ್ಷಣಾತ್‌ ವಾಕೃತ ಬೀಜಾತ್‌” 
ಎಂಬುದು ಈ ಮಂತ್ರದ ಶಾಂಕರಭಾಷ್ಯ. ಅವ್ಯಕ್ತ ಜಗತ್ತಾದ ಮಾಯೆ 
ಅಥವಾ ಅವ್ಯಾಕೃತ ಪ್ರಕೃತಿಯು ವ್ಯಕ್ತಜಗತ್ತಿಗೆ ಬೀಜ ಎಂದರೆ ಮೂಲ. 
ಅವ್ಯಾಕೃತಕ್ಕಿಂತಲೂ ಶ್ರೇಷ್ಠವಾದುದು ಪರಂಜ್ಯೋತಿಯಾದ ವ್ಯಕ್ತಾವ್ಯಕ್ತ್ವ 
ನನ್ನಾಳುವ ಪರಬ್ರಹ್ಮ. ಇದನ್ನು ಹಿರಿಯರಿಂದ ತಿಳಿದೆವು ಎಂದು ಹೇಳಿರುವ 
ಕೇನದೆ ಖುಹಿಗೂ ಪೂರ್ನದನನಾದ ನಾಸದೀಯ ಸೂಕ್ತದ ಕರ್ತೃ ಪರ 
ಮೇಸ್ಮೀ ಎಂಬ ಹೆಸರಿನ ಪ್ರಜಾಸತಿ ಖುಷಿಯಿಂದ ಇದನ್ನು ತಿಳಿದೆನೆಂಬ 
ಭಾವನಿಲಿರಬೇಕು. ಅಂತೂ, ಸತ್‌ ಮತ್ತು ಅಸತ್‌ ಇಲ್ಲದ ಕಾಲವೆಂದು 
ನಾಸದೀಯ ಸೂಕ್ತದಲ್ಲಿ ಹೇಳಿರುವುದರಲ್ಲಿ ವ್ಯಕ್ತವಾದ ಜಗತ್ತೂ ಅದನ್ನು 
ಹೊರಹೊನಮ್ಮಿಸಿದ ಅವ್ಯಾಕೃತ ಅಧವಾ CM CR 
ಹೊನ್ಮುದೆ ಇದ್ದ ಕಾಲವು, ಸೈಸ್ಟಿ ಪೊರ್ನಕಾಲನೆಂಬ ಅಭಿಪ್ರಾಯವು 
ಮಂತ್ರಕ್ಕೆ ಇರುತ್ತದೆ. 


CC-0. Jangamwadi Math Collection. Digitized by eGangotri 





“26 

ಈ ಮಂತ್ರದಲ್ಲಿ ಸೆದಸೆತ್ತುಗಳೂ, ಇಹೆಸರ ಲೋಕಗಳೂ date. : 
ಭೋಗ್ಯ ವರ್ಗಗೆಳೂ ಕ್ರಮವಾಗಿ ಸೃಷ್ಟಿ ಯಾಗುವುವು ಎಂಬುದನ್ನು ಸೊಟ್ಟ 
ಸುವ ಸಲುವಾಗಿಯೇ ಎಂಬಂತೆ ಅವು ಆ ಕ್ರಮದಲ್ಲಿಯೇ ಹೇಳಲ್ಪಟ್ಟಿವೆ. 
ಈ ಮಂತ್ರದಲ್ಲಿನ' “ ಕಸ್ಯ ಶರ್ಮುನ್‌” ಪದಗಳಿಗೆ ಸಾಯಣಭಾಷ 
ದಂತೆ ಯಾನ wet, Dd ಸುಖಸಾಧನೆಗಾಗಿ ಭೋಗ್ಯ ವಸ್ತುಗಳು 
ಇದ್ದಾವು 3— ಎಂದು ಅರ್ಥವಾಗುವುದು. “AS” ನಿಂದ * ಅಸತ್‌ 
ಅದರಿಂದ ಇಹ ಪಸಸರೋಕಗಳೂ, 333033 BAK, ಭೋಗ್ಯ 
ಪ್ರಪಂಚವೂ ಹೊರಹೊನ್ಮವುದೆಂದಾಯಿತು. ಇನ್ನು ಅಸತ್‌ ಎಂದಕಿ 
ಅವ್ಯಕ್ಷಕ್ಕೂ ಮೂಲವಾದುದು, ಆನರಣಾರ್ಥವುಳ್ಳ "e s De de» 
ಎಂಬ ಪದದಿಂದ ನಿರ್ನೇಶಿಸಲ್ಪಟ್ಟಿದೆ. ಹಾಗೆ ಆವರಿಸುವುದು ಮಾಯೆ. 
« ಆವರೀವಃ * ಪದದ ವಿವರಣೆಯನ್ನು ನಾಸೆದೀಯ ಸೂಕ್ತದ ಮೂರನೆಯ 
ಖುಚಿಯ ಸಾಯಣ ಭಾಷ್ಯದಲ್ಲಿ “ಆತ್ಮ ತತ್ತ ಸ್ಯ ಅವರಕತ್ವಾತ್‌, 
ಮಾಯಾ ಪರ R08 o" ಎಂದು ಹೇಳಿದ್ದೆ ಆತ್ಮ ತತ್ತ್ವಕ್ಕೆ ಆವರಣ ರೂಸ 
ವಾಗಿರುವ ಮಾಯಾ ಶಕ್ತಿಯನ್ನು ಆವರಣಾರ್ಥವುಳ್ಳ ಈ ಪದವು ನಿರ್ದೇ 
ತಿಸುವುದೆಂದಾಯಿತು. ಗಹನಂ ಗಭೀರಂ ಅಂಭಃ to ಆಸೀತ್‌ 
ಎಂಬ ಪದಗಳ ಅರ್ಥವನ್ನು ಹೇಳುವಾಗ Son: ಎಂಬ ಪಹಕ್ಕೆ ನೀರು 
ಎಂಬ ಅರ್ಥವು: ಹೊಂದುವುದಿಲ್ಲ ನಿಕೆಂದರೆ ನೀರು ಗಹನವೂ ಗಭೀರವೂ 
ಆದುದೆನ್ಸ ಲಾಗುವುದಿಲ್ಲ. ಮುಂದೆ ಮೂರನೆಯ ಮಂತ್ರದಲ್ಲಿ ಇದ್ದಿತೆಂದು 
ಹೇಳುವ ಜಲವು. ಮೊದಲನೆಯ ಮಂತ್ರದಲ್ಲಿ ಇರಲಿಲ್ಲವೆಂದು ಹೇಳಿನೆ 
ಯೆಂಬುದು ಗನುನಾರ್ಹವಾದುದು, *ಸಲಿಲಮಿತಿ ಲುಸ್ರೋಸಮಂ ಸಲಿಲ 
ಮಿನ ಯಥಾ ಕ್ರೀರೇಣಾನಿಭಾಗಾಪನ್ನಂ ನೀರಂ ಮರ್ನಿಜ್ಞಾನಂ' 
ಎಂದು ಮೊದಲಾಗಿ ಮೂರನೆಯ ಖೆಜಿಯ ಸಾಯಣ ಭಾಷ್ಯದಲ್ಲಿ ಹೇಳಿ 
Bos ಇಲ್ಲಿ ನೀರು ಎಂದರೆ ಹಾಲಿನಲ್ಲಿನ ನೀರಿನಂತೆ ನಿಬಿಡವಾಗಿ ಇದು ನೀರು 
ಇದು ಹಾಲು ಎಂದು ಕಿಳಿಯದಂತೆ ವಾ ನಿಸಿರುವಂತಹದ್ದೆಂದು ಲುಸ್ರೊ! 
ಮಾರ್ಥನನ್ನು ಮಾಡಬೇಕು. ಮೇಲೆ ಹೇಳಿದ ಮಾಯೆಯು ಗಹೆನವೂ 
ಗಭೀರವೂ ಆಗಿ ನೀರಿನಂತೆ ವ್ಯಾಪಿಸುವುದು, ಹೀಗೆ Rogo ಅಪ್ರಸೇತಂ' 
ಎನಿಸಿ ನೀರಿನಂತೆ ಎಲ್ಲವನ್ನೂ ವ್ಯಾಪಿಸಿರುವ ದುರ್ನಿಜ್ಞಾನತರ ತನಸ್ಸಿ 


CC-0. Jangamwadi Math Collection. Digitized by eGangotri 








27 


ನಂತಿರುವ ಮಾಯೆಯ) ಹೊರಹೆಇನ್ಮಿರುವುದನ್ನು ಮೂರನೆಯ ಖುಜೆಯು 
ಹೇಳುತ್ತದೆ. ಮೊದಲನೆಯ ಈ ಖುಜಿಯಲ್ಲಿ ಅಂತಹ ಆನರಣಾತ್ಮಕವೂ 
ಗಹೆನವೂ ಗಭೀರವೂ ಆದ ಮಾಯಾ ಶಕ್ತಿ ಯು ಇನ್ನೂ ಹೊರಹೊಮ್ಮದಿರು 
ವುದನ್ನು ಹೇಳುತ್ತವೆ. ಒಂದನೆಯ ಖುಜಿಯಲ್ಲಿ ಇಲಸೆಂಡು ಹೇಳಿದುದನ್ನೇೇ 
ಮೂರನೆಯ KIMI ಇದೆಯೆಂದು ಹೇಳಿರುವುದನ್ನು ಗಮನಿಸಿ 
ಮಾಡುವ ಅರ್ಥಗಳು ಗ್ರಾ ತ್ರಹ್ಯವಾ ವಾದುವಲ್ಲ. 


“ ಅಪೋಪಾ «esso: ಸಲಿಲಮಾಸೀತ್‌ ” ಎಂದರೆ ಎಲ್ಲಕ್ಕೂ 
ಮೊದಲು ಸೀರೇ ಎಲ್ಲೆಲ್ಲಿಯೂ BE ದ್ದಿತು ಎಂಬ ಅರ್ಥವುಳ್ಳ ಶ್ರುತಿ 
ಯೊಂದಿಡೆ. “ ಆಪೋವಾ ಇದಗ್‌ಂ ಸರ್ವಂ” ಎಲ್ಲವೂ ನೀರೇ ಎಂಬ 
ಅರ್ಥವುಳ್ಳ ಶ್ರುತಿಯೂ AN, ಸನ್ನಿಯ ಪಃ:ಶಬ್ದಕ್ಕೆ ನೀರು ಎಂದು ಅರ್ಥ 
ದ್‌್‌ ಏಕೆಂದರೆ, ಹಾಗೆ ಹೇಳಿದರೆ ನೀರೇ ಬ್ರಹ್ಮವು ಎನ್ನಬೇಕಾ 
ದೀತು. ಎಲ್ಲವೂ ಆಕಾಶದಿಂದಲೇ ಉತ್ಪತ್ತಿಯಾಗಿ ಕೊನೆಗೆ ಅದರಲ್ಲಿಯೇ 
ಲಯ ಹೊಂದುವುದು ಎಂಬುದೊಂದು ಶ್ರುತಿಯೂ: ಇಡೆ. ಇದರಲ್ಲಿ ಆಕಾಶ 
ನೆಂದರೆ ಪಂಚ ಭೂತಗಳಲ್ಲಿ ಒಂದಾದ ಆಕಾಶವೆಂದು ಅರ್ಥ ಮಾಡಿದರೆ 
ಅದೇ ಬ್ರಹ್ಮವೆನ್ನ ಬೇಕಾದೀತು... ^" ಆಕಾಶಸ್ತಲ್ಲಿಂಗಾತ್‌ ” ಎಂಬ 
ಬ್ರಹ್ಮ ಸೂತ್ರದಲ್ಲಿ ಮೇಲಿನ ಶ್ರುತಿವಾಕ್ಯದ ಆಕಾಶ. ಎಂದರೆ ಪರಬ್ರಹ್ಮ 
ವೆಂದೇ ಅರ್ಥ ಮಾಡಬೇಕೇ ಹೊರತು ಪಂಚಭೂತಗಳಲ್ಲಿ ಒಂದಾದ 
ಅಕಾಶವೆಂದು ಅರ್ಥ ಮಾಡಬಾರನೆಂದು BIS, ಏಕೆಂದರೆ ಸೃಷ್ಟಿ 
ಸ್ಥಿತಿಲಯಗಳಿಗೆ ಕಾರಣವಾದುಮು ಪರಬ್ರಹ್ಮವೇ ಹೊರತು ಆಕಾಶವಲ್ಲ 
ಆಸಃ ಎಂಬ ಪದವು ಆಪ್ಲ್ಚ-ವ್ಯಾಪ್ತ್‌ೌ, ಎಂದರೆ ವ್ಯಾಪಿಸು:ಎಂಬ ಅರ್ಥ 
ವುಳ್ಳ ಧಾತುವಿನಿಂದ ಅಗಿದೆ, ಪರಬ್ರಹ್ಮದ ಶಕ್ತಿಯು ಹೊರಹೊಮ್ಮಿ 
ವ್ಯಕ್ತ್ಯಾವ್ಯಕ್ತ ರೂಪ ಜಗತ್ತಾಗಿ ಪರಿಣಮಿಸಿ, ಅಂತಹ ಜಗತ್ತನ್ನು « ತತ್‌ 
AM, , ತದೇವಾನುಸ್ರಾನಿಶತ್‌ ? ಎಂಬ ಆಧಾರದಂತೆ ಅನುಪ್ರವೇಶ 
——— 

IRIE ಹ ವಾ ಇಮಾನಿ ಭೂತಾನ್ಯಾಕಾಶಾದೇವ ಸಮುತ್ಬದ್ಯಂತೇ 
ಆಕಾಶಂ ಪ್ರತ್ಯಸ್ತಂಯನ್ತಿ| ಆಕಾಶೋ ಹಿ ಏವ ಏಭ್ಕೋಜಾಯನ್‌ 
ಆಕಾಶಃ ಪರಾಯಣಂ--ಛಾಂದೋಗ್ಯ ೧-೯-೧. 


CC-0. Jangamwadi Math Collection. Digitized by eGangotri 





28 


ಮಾಡಿದ ಸರಬ್ರಹ್ಮನೆನ್ನು ಮಕೆಮಾಡುವುದು. GRON? ಎಂಡಕಿ 
ಅವರಿಸುವಂತಹದು ನಾಸದೀಯಸೊಕ್ತದ ಮೊದಲನೆಯ ಖುಚಿಯಲ್ಲಿ 
ಸೊಚಿತವಾಗಿದೆ. ವೃಕ್ತಾವ್ಯಕ್ತ ಜಗತ್ತಾಗಿ ನೀರಿನಂತೆ ನಿಬಿಡವಾಗಿ 
ವ್ಯಾಪಿಸುವಂತಹದೂ ಸೊಚಿಸಲ್ಪಟ್ಟಿದೆ. ಅದು ಗಹನವೂ. ಗಭೀರವೂ ; 
ಆದುಡಿಂದೂ ಹೇಳಿದೆ. ಹೀಗೆ ವ್ಯಕ್ತಾವ್ಯಕ್ತ ಜಗತ್ತಾಗಿ ವ್ಯಾಪಿಸಿ, ಪರ 
ಬ್ರಹ್ಮನನ್ನು ಜಗತ್ತಿನ ಕಣ್ಣಿನಿಂದ ಮರೆಮಾಡಬಲ್ಲುದೂ ಗಹನವೂ ri 
ರವೂ ಆಗಿರುವುದೂ ಪರಮಾತ್ಮನ ಮಾಯೆ ಎಂದರೆ ಶಕ್ತಿಯೆ, ಇಂತಹ 
ಶಕ್ತಿಯು ಜಗತ್‌ ಸೃಷ್ಟಿಗೆ ಮೊದಲು ಹೊರಹೊಮ್ಮಿ ಇರಲಿಲ್ಲವೆಂಬುದೂ 
ಒಂದನೆಯ ಖುಚಿಯ ಅಭಿಪ್ರಾಯ. ಜಗತ್‌ ಸೃಷ್ಟಿಯಾಗಲು ಅದು 
ಹೊರಹೊಮ್ಮಿ “GM? ಎಂದರೆ ಬಯಲೆನಿಸುವ ಪರಬ್ರಹ್ಮವು 
€ ಅಪಿಹಿತಂ೨ ಎಂದರೆ ಆಚ್ಛಾದಿಸಲ್ಪಟ್ಟರುವುದು, * ತುಚ್ಛ ಎಂದರೆ 
ಮಾಯಾ ಶಕ್ತಿಯಿಂದಲೆಂಬುದನ್ನು ಮೂರನೆಯ ಖುಚಿಯಲ್ಲಿ ಹೇಳಿರು 
ವುದನ್ನು ಮುಂದೆ ವಿವರಿಸಲಾಗುವುದು, “ಆಪೋವಾ ಇದಮಗ್ರೆ e ಸಲಿಲ 
ಮಾಸೀತ್‌? ಎಂಬ ಶ್ರುತಿಗಳಲ್ಲಿಯೂ ನಾಸದೀಯ ಸೂಕ್ತದಲ್ಲಿ ಶರಾಃ 
ನೀರೆಂಬ ಅರ್ಥವುಳ್ಳ ಪದಗಳಿಗೂ ನೀರಿನಂತೆ ನಿಬಿಡವಾಗಿ ವ್ಯಾಪಿಸುವ 
ಪರಮಾತ್ಮನ ಮಾಯಾ ಶಕ್ತಿಯೆಂದೇ ಅರ್ಥಮಾಡಬೇಕು. 


ಪರಮಾತ್ಮ ಶಕ್ತಿ ಯಿಂದಲೇ ವ್ಯಕ್ತಾ 3,2, ಜಗತ್ತಾ,ಗುವುದೆಂಬುದರಲ್ಲಿ 
ಸೆಂದೇಹೆನಿಲ್ಲ, ನೇ ಲಲಿತಾ ಸೆಹೆಸ್ರನಾಮದಲ್ಲಿ ದೇವಿಯು 
c ವ್ಯ To, ವೃ ಕ.ರೂಪಿಣೇ? ಎಂದೂ ಜಗತ್ತನ್ನು 3 ್ರೈಸವಿಸುವುದರಿಂದ 
Rang, e ಎಂದೂ, ಎಲ್ಲಕ್ಕೂ ಆಧಾರಭೂತಳಾಗಿರುವುದರಿಂದೆ 
"ಪ್ರ Iya” ಎಂದೂ, ಕರೆಯಲ್ಪ QUU» ಸೂತ ಸಂಹಿತೆಯೆಲ್ಲಿನ 
ಬ್ರಹ್ಮಗೀತೆಯಲ್ಲ « ಪ್ರತಿಷ್ಠಾ 36, ವಸ್ತೂನಾಂ Bw Ue 
20063 De? Sans deed, ಶ್ರೀ ಶಂಕಹಾಚಾರ್ಯರ ಅನಂದ 
ಲಷೆಂಯಲ್ಲಿನ « ಮನಸ್ಸ್ವಂ ವ್ಯೋಮ 3,0’ ಎಂದು ಮೊದಲಾಗುನ 
ಶೊ ೀಕದಲ್ಲಿಕ «ಶ್ರ ಯಿಷರಿಣತಾಯಾಂ 2 ಎಂಬುದರಿಂದ «9$ an, 


ಜಗತ್ಯಾರಣ ನೀನಲ್ಲದೆ ಒಂದು ವಸ್ತುವಲ್ಲ ಎಂದು ಹೇಳಲ್ಪಟ್ಟ ತು ಎಂದು 
CC-0. Jangamwadi Math Collection. Digitized by Ae 








29 


ಜಕಣಾಚಾರ್ಯರು ಅವರ Bhd ಹೇಳಿದ್ಪಾರೆ. ಇದಕ್ಕೆ ಚತುಶೈತಿ 
ಯಲ್ಲಿಯ ಆಧಾರವುಟ್ನು 


« ತ್ರಿ ಪುರಾ ಪರಮಾ ಶಕ್ತಿ ರಾದ್ಧಾ ಭೂತಾ ಮಹೇಶ್ವರೀ 
ಸ್ಥೂಲಸೂಕ್ಷ್ಮ ವಿಭಾಗೇನ ತ್ರೈ ಆಲೋಕೊ ತ್ಪತ್ತಿಮಾತ ಕಾ|| 


ಪ್ರತ್ಯಭಿಜ್ಞಾ ಹೃದಯದ ಮೊದಲನೆಯ ಸೂತ್ರವಾದ $8: 
4,3093 ವಿಶ್ವಸಿದ್ಧಿ ಹೇತುಃ ಎಂಬ KAKI ವಿಶ್ವಸಿದ್ದಿಗೆ ಚಿಕಿಯೆ 
ಕಾರಣವೆಂದು ಹೇಳಿದೆ. ಇದರ ಕ್ಷೇಮರಾಜನ ವ್ಯಾಖ್ಯಾನದಂತೆ ಚಿತಿ 
ಯೆಂದರೆ «ಶಿವಭಟ್ಟಾರಕಾಭಿನ್ನಾ' ಪರಾಶಕ್ತಿಯು, ಮಥಿತಾರ್ಥವೇನೆಂದರೆ 
ನಾಸದೀಯ ಸೂಕ್ತದ ಮೊದಲನೆಯ ಖುಜೆಯಲ್ಲಿ ಸದಸತ್ತುಗಳೂ ಇಹ 
ಸರಲೋಕಗಳೂ ಭೋಕ್ಕೃ ಭೋಗ್ಯ ವರ್ಗವೂ ಇವುಗಳೆಲ್ಲಕ್ಳೂ ಕಾರಣ 
ವಾದ ಶಿವಾಭಿನ್ನ ಶಕ್ತಿಯೂ ಹೊರಹೊಮ್ಮದಿರುವ ನಿರ್ವಿತೇಷ 3053 
ಬ್ರಹ್ಮದ ಸ್ಥಿತಿಯನ್ನು ಹೇಳಿದೆ. 


ನಾಸದೀಯ ಸೂಕ್ತದ ೨ನೇಯ ಮಂತ್ರ 


ನ ಮೃತ್ಯುರಾಸೀದಮೃತಂನ dioe d ರಾತ್ರ್ಯಾ VR, ಆಸೀತ್‌ 
ಸ್ರಕೇತಃ | ಆನೀದವಾತಂ ಸ್ಪಧಯಾ ತದೇಕಂ ತಸ್ಮಾದ್ಧಾನ್ಯನ್ನ ಪರಃ 
ಕಿಂಚನಾಸ ॥೨॥ 





ಸಾಯಣ ಭಾಷ್ಕಾಧಾರ--ನರಾತ್ರ್ಯ್ಯಾ ಆಹ್ನೆಶೃ ಪ್ರಕೇತಃ ಪ್ರಜ್ಞಾನಮಾ 
Nese, duos ಹೇತುಭೂತಯೋಃ ಸೂರ್ಯಚಂದ್ರಮಸೋರಭಾವಾತ್‌ 
ತತೆ-ಸಕಲವೇದಾಂತಪ್ಪಸಿದ್ಧಂ ಬ್ರಹ್ಮತತ್ತ್ವಂ ಸ್ವಧಯೇತಿ-ಸೃಸ್ಮಿನ್‌ 
| 9tehde ಧ್ರಿಯತ ಅಶ್ರಿತ್ಯ ಹರ್ತತ ಇತಿ ಸ್ವಧಾ ಮಾಯಾಃ ತಯಾ 
| dct ಹೈ ಕಮವಿಭಾಗಾಪನ್ನ ಮಾಸೀತ್‌ ತಸ್ಮಾದ್ಧ--ತಸ್ಮಾತ* ಖಲು 
| Radare ve, ನ್ಯಾಯಾ ಸಹಿತಾದ್‌ ಬ್ರಹ್ಮಣಹೋನ್ಯತ್ಯಿಂಚನ ಕಿಮಹಿ 
| Ux, Bag ಭಾತಿಕಾತ್ಮಕಂ ಜಗನ್ನಾಸ, ಪರಃ-ಪರಸ್ತಾ ಠ್‌ ಸೃಷ್ಟೇರೂಧ್ವ Fo 
| ನರ್ತಮಾನ ಮಿದಂ ಜಗತ್‌ ತದಾನೀಂ ನ ಬಭೂವ. 

i CC-0. Jangamwadi Math Collection. Digitized by eGangotri 





30 


ಪ್ರತಿಸದಾರ್ಥ- ಮೃತ್ಯುಃ: ಮರಣವು, ನ ಆಸೀತ್‌ < ಇರಲಿಲ್ಲ; Shr. 
ಹಾಗಾದರೂ, ಅಮೃತಂ ಹ ಅಮುರತ್ವವು,ನ-ಇರಲಿಲ್ಲ. 7952, ರಾತ್ರಿಯ, 


ಅಷ್ನೆ ಎಹಗಲಿನ, ಪ್ರಕೇತಃ= ಪರಿಜ್ಞಾನನನ್ನುಂಟುಮಾಡುವ ARTI, 


(ಎಂದರೆ ಸೊರ್ಯಚಂವ್ರರು) ನ ಅಸೀತ್‌ಎ ಇರಲಿಲ್ಲ... ಅವಾತಂ- ಗಾಳಿ 
ಯೂ ಇರಲಿಲ್ಲವಾದರೂ, ಏಕೆಂಷ ಅದ್ವಯವಾದ, ತತ್‌: ಅಪರತತ್ತ್ವ ಎನು, 
ಸೈಧೆಯಾ- ತನ್ನೊಳಗೇ ಇರುವ ಶಕ್ತಿ ವಿಶೇಷದಿಂದ, ಆನೀತ್‌ ಚೈತ್ಯ 


ದಿಂದ ಸ್ಫುರಣೆಗೊಂಡಿದ್ದಿತು, ತಸ್ಮಾತ್‌ ಅದು ಹೊರತು, ಅನ್ಯ ತ್‌ಕೆಂಚನ: 
= ಬೇಕೆಯಾವುದೂನ YAH ಇರಲಿಲ್ಲ. ಪರಃ- ಮುಂದೆ ಸೃಷ್ಟಿ ಯಾಗು. 


ವ್ರದೇನೂ 3, (ಆಸ) ಇರಲಿಲ್ಲ. 


ಪದ್ಯಾನುವಾದ-.-ಇರಲಿಲ್ಲ ಮರಣಮಂ ಮತ್ತೆ ಯಮರತ್ವಮುಂ | 


ಇರಲಿಲ್ಲ ಪಗಲೆಂಬ ನಿಶಿಯೆಂಬುಂದಾವುದುಂ | 
ಇರಲಿಲ್ಲಿವಂ ತೋರ್ಹಿನಶಶಿಪ್ರ ಕೇತಮುಂ | 
ಇರಲಿಲ್ಲವದನುಳಿದುದೇನುಮಂಂ ಮಾಯಖವುಂ | 
ಇರದೊಡಂ ಸ್ವಸ್ವರೂಪೈಳ ಚಿಚ್ಛತ್ತಿಯಿಂಂ| 
ಸ್ಫುರಿಸಂತಿರ್ದುದದ್ದೈ ತಪರಮಾತ್ಮ ತತ್ತ್ವಂ lll 


ಸರಳಾನುವಾದ.- -ಸೃಸ್ಟಿ ಪೂರ್ವದಲ್ಲಿ ಮರಣವೆಂಬುದಾಗಲೀ ಮರಣ: : 


ವಿಲ್ಲದಿರುವ ಅಮರತ್ಚವಾಗಲೀ, ಹೆಗಲು ರಾತ್ರಿಗಳಾಗಲೀ, ಅವನ್ನು ತೋರಿ 
ಸುವ ಸೊರ್ಯಚಂದ್ರರಾಗಲೀ ಇರಲಿಲ್ಲ. ಪ್ರಾಣಿಗಳ ಚೈತನ್ಯ ಸ್ಪುರಣೆಗೆ 
ಅವಶ್ಯವಾದ ವಾಯುವು ಸೆಹಾ ಆಗ ಇರಲಿಲ್ಲ, ಆದರೂ ಆಗ ಇದ್ದು anon 
ಯಾದ ಪರಶಿನತತ್ತ್ವವು ಸ್ವಶಕ್ತಿ ನಿಶೇಷದಿಂದ ಚೈತನ್ಯಸ್ಸು ರಣೆಯುಳ್ಳು 
ದಾಗಿದ್ದಿ ತು. ಶಕ್ತಿಯು ಪಂತಿನನ್ನಿಗೆ ಸ್ವಸ್ಟರೂಸವೇ ಆದುದರಿಂದ ಆ ನರ 
ಶಿವ ತತ್ತ್ವವು ಅದ್ವೈತವಾಗಿದ್ದಿ ತು. ಮತ್ತೇನು ಅದರೊಡನೆ ಇರಲಿಲ್ಲ. 


ನಿನೇಚನೆ- ಸೃಷ್ಟಿ. ಪೂರ್ವನಿಷಯವು. ಈ ಖುಚೆಯಲನ್ಲಿಯೂ' 


ಮುಂದುವರೆದಿದೆ, ಹಿಂದಿನ ಮಂತ್ರದಲ್ಲಿ ಭೋಕ್ಕೃಭೋಗ್ಯ ವರ್ಗನೇ 
ಇರಲಿಲ್ಲವೆಂದ ಮೇಲೆ, ಸಾಯುವುದೂ, ಸಾಯದೆ ಅಮರರಾಗಿ ಇರುವುದೂ 


CC-0. Jangamwadi Math Collection. Digitized by eGangotri 





1 
| 
B 
f 
P 
t 
4 
1 





81 


ಎಂಬ ಪ್ರಶ್ನೆಯು ಯಾರೂ og ಇಲ್ಲದ ಆ ಕಾಲದಲ್ಲಿ ಏಳುವುದೇ ಇಲ್ಲ 
ಚಂದ್ರ) 'ಸೂರ್ಯರೂ ಆಗ ಸೃಷ್ಟಿಸಲ್ಪಟ್ಟ ರಲಿಲ್ಲವಾಗಿ 'ರಾಷ್ರಿಹೆಗಲುಗಳೆಂಬ 


ಕಲ್ಪನೆ Aw» ಆಗ ಇರಲಿಲ್ಲ, ಏನೇನೂ "ಇರಲಿಲನೇ ಎಂದರೆ ಇದ್ದಿ ತೊಂದು 
ಫರಶಿನ ಪರಮತತ್ತ್ವ, 


ಹಿಂದಿನ ಖುಚಿಯಲ್ಲಿ ಪರಶಿವನ ಶಕ್ತಿಯು ಹೊರಹೊಮ್ಮಿಕಲಿಲ್ಲವೆಂದು 
ಹೇಳಿದೆ. ಪ್ರಾ ್ರ್ರಣಚಲನೆಗೆ ಅವಶ್ಯವಾದ ವಾಯುವೂ ಆಗ ಇರಲಿಲ್ಲ. 
ಹಾಗೆಂದಮೇಲೆ ಪರಶಿವಬ್ರಹ್ಮ ತತ ತವು ಜಡವಾಗಿದಿ ಿತೆನ್ನ ಬಹುದೆ? ಈಸಂದೇಹ 
ಿನಾರಣೆಗಾಗಿಯೇ ಈ ಖಚೆಯಲ್ಲಿ ಅದು ಜಿ ತನದಿಂದ ಸ್ಫುರಿಸುತ್ತಿ Q so 
ಎಂದು ಹೇಳಿದೆ: ಚೈತನ್ಯವು £ ಅದಕ್ಕೆ ಅನ್ಸವಾದುಸಿಲ್ಲವೆಂಬುಸೆನ್ನು a ತಿಳಿಸಲು 
ಅದು ಇದ್ದುದು ಒಂದೇ ಎಂದು ಹೇಳಿರುವುದಲ್ಲದೆ ಅದರ ಹೊರತು ಮಕ್ತೀನು 
ಇರಲಿಲ್ಲನೆಂಬುದನ್ನು ಒತ್ತಿ ಹೇಳಿದೆ, ಏಕೆಂದಕೆ 3 ಸಿ a ಪೂರ್ವಸ್ಥಿ ತಿಯಲ್ಲಿ 
ಸರಶಿವಬ್ರ BQ) ಸೆತ್‌ ಚಿತ್‌ ಆನಂದ ಸ್ವೈರೂಪವಾಗಿರುವುದು; ಚಿಶ್‌ ಅದರ 
ಸ್ಫರೂಪವೇ ಆಗಿರುವುದರಿಂದ ಅದು ಅದರಿಂದ ಬೇರೆಯಲ್ಲ. ಸೃಷ್ಟಿಗೆ ಮೊದಲು 
ಪರಬ್ರಹ್ಮವು ಫಿಷ್ಟಲವಾಗಿರುವುದು; ಆ ಸ್ಥಿತಿಯು ಎರಡನೆಯ ಖುಚೆಯಲ್ಲಿ 
ಹೇಳಲ್ಪಟ್ಟಿದೆ, ಮುಂದೆ d X382 ಖವಾದಾಗ ಅದು ಶಕ್ತಿಯಿಂದ ವಶಿಷ್ಟ 
ನಾಗಿ ಸಕಲವಾಗುವುದು. 


ಅಂದು ಆದಿಬಿಂದು ಉದಯಿಸದಂದು, ಮಾಯಾಶಕ್ತಿ ಹುಟ್ಟಿದಂದಂ 
ಪರಶಿವ ತತ್ತ್ವದಲ್ಲಿ ಚಿತ್ತುತಲೆಮೋರದಂದ;, ಚಿತ್ತಿನಿಂದ ನಾದಬಿಂದುಕಲೆ 
ಗಳುದಯವಾಗದಂದಂ, ನಾದಬಿಂದು ಕಲೆಯೊಂದಾಗಿ ಚಿತ್ಪಿಂಡ ರೂಹಿಸಿ 
| UWoco, ಶೂನ್ಯ ಮಹಾಶೂನ್ಯ Dodor ನಿಃಕಲ ನಿರಾಳತತ್ತ್ವನೆಂಬ ಹೆಸರಿಲ್ಲ 
ದಂದ್ಕು ನಿತ್ಯನಿರಂಜನ ನೀನೊ Ode ad ce ನಿನ್ನ ನೀನರಿಯದೆ, ಮಹಾ 
'ಶಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೇ. 


ತಂದೆಯಿಲ್ಬದ, ತಾಯಿಯಿಲ್ಲದ ಹೆಸರಿಲ್ಲದ, BODOG db ed, 
| ಹೊಂದಿಲ್ಲದ ಅಯೋನಿಸಂಭವ ನೀನಾದ ಕಾರಣ ನಿನ್ನ ಸಕಲಲಿಂಗ 
| TN ನಾನು ಮಹಾಲಿಂಗಗುರುಶಿವ ಸಿದ್ಧೇಶ್ವರ್ರಭುವೇ. 


೦೦-0೦. Jangamwadi Math Collection. Digitized by eGangotri 





32 


ಮೊದಕೆಕೆಡು ಖುಜಿಗಳನ್ಲಿ ಹೇಳಿರುವೆ DOR ಹುಟ್ಟಿದ sud 
ಬಿಂದು ಕರೆಗಳುದಯವಾಗದ, ಉಲುಹಿಲ್ಲದ ನಿಷ್ಟಲಬ್ರಹ್ಮ ಸ್ಥಿ ತಿಯಿದ್ದು 


ಮಾಯೆಯೂ ಹುಟ್ಟಿ ಸೃಷ್ಟು go Doro ಸ್ಥಿತಿಯನ್ನು 
ಮೂರನೆಯ ಖಯಚಿಯಲ್ಲಿ ಹೇಳಿದೆ. ಛಾಂದೋಗ್ಯ ಉಪನಿಷತ್ತಿನ 
ಹೇಳಿದಂತಿ "ಸೆಡೇನಸೋಮ್ಯೇದನುಗ್ರ  ಆಸೀದೇಕಮೇವಾದ್ವಿತೀ 
ಯಂ.... ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯೇತಿ' ಎಂದರೆ ಮೊದರಿದ್ದು 
ದು ಒಂದೇ ಎಂದು ಹೇಳಿರುವುದು ಸಾಲದೇನೋ ಎಂಬಂತೆ ಎರಡನೆಯದಿಲ್ಲದು 
ದನ್ನೂ ಹೇಳಿವೆ. ನಾಸದಿ ಯ ಸೂಕ್ತದ ಈ ಮಂತ್ರದಲ್ಲಿಯೂ *ತದೇಕಂ' 
ಎಂದು ಹೇಳಿರುವುದು. ಸಾಲದೇನೋ ಎಂಬಂತೆ ತಸ್ಮಾದ್ಧಾನ್ಯನ್ನ ಸರಃ: 
ಎಂದು ಹೇಳಿದ್ದೆ ಇಂಗಡಲೊಳಿಂಪು ಬೆಳದಿಂಗಳೊಳು ತಂಪು ಕುಸು : 
ಮಂಗಳೊಳು ಕಂಪು ಬೆಕೆದಂತೆ ಪರಮನೊಳು ಬೆರದಿಹ ens" ' 
ತಿವನೊಡನೆ ನಿಕರಸನಾಗಿರುವಳು, ಆದುದರಿಂದಲೇ ಆನೀತ್‌ ABON 
ಎಂದು ಹೇಳಿರುವುದರಲ್ಲಿ "ಸ್ವಧಯಾ' ಎಂಬ ಪದದ ಸಾಯಣಭಾಷ್ಯದಕ್ಲಿ ' 
“ಸ್ವಧಾ S, AE ಧೀಯತೇ ಧ್ರಿಯತ ಅಶ್ರಿತ್ಯ ವರ್ತತ ಇತಿ Aq» 
ಮಾಯಾ ತಯಾ' ಎಂದರೆ ತನ್ನೊಳೆಗೆ ಇರುವ ಮಾಯಾಶಕ್ತಿಯ ಬರ — 
ದಿಂದ ಆನೀತ್‌-ಎಂದರೆ ಸ್ಪುರಣೆಗೊಂಡಿದೆ-ಎಂದು ಹೇಳಿದೆ. (eos 
ಪದವು ಅನು-ಸ್ರಾಣನೇ ಎಂಬ ಧಾತುನಿನಿಂದ ಹುಟ್ಟಿದುದು "ಆನ್‌" ' 
ಪದಕ್ಕೆ "ಪ್ರ? ಸೇರಿದರೆ ಪ್ರಾಣ್‌ ಎಂದಾಗುತ್ತದೆ. ಹೊರಗಿನ ಯಾನ ಶಕ್ತಿ 
ಯನ್ನು ಅನೇಕ್ಷಿಸಡಿ ತನ್ನೊಳಗಿನ ಎಂದರೆ ತನ್ನಸ್ವರೂಸವೇ ಆದ ಚೈತನ್ಯ 
ದಿಂದ ಪರನು ತತ್ತ್ವವು ಸ್ಫುರಿಸುತ್ತಿದ್ದಿತು ಎಂದಾಯಿತು. ಶಿವಸೂತ್ರಠ 
ಮೊದಲನೆಯ ಸೂತ್ರವೇ *ಚೈತನ್ಯಮಾತ್ಮಾ” ಎಂಬುದು ; d ತನ್ಯನೇ 
ಆತ್ಮವು ಎಂಬುದು ಇದರೆ egr “ ಪ್ರಣಮ್ಯ ಪ್ರಕೃತಿಂ ನಿತ್ಯಂ i 
ಮಾತ್ಮ ಸ್ವರೂಪಿಣೇಂ' ಎಂಬ ಆಧಾರವಿದೆ "ಈಶ್ವರಪುತ್ಛಭಿಜ್ಞಾ,ಹೃದಯ 
(೧-೩-೨) ದಲ್ಲಿ ಮಹೇಶ್ವರನನ್ನು "ಜಿವ್‌ವಪುಃ' ಎಂದು ಕರೆಯಲಾಗಿಸ- 
ಆದುದರಿಂದ ಶಿನಶಕ್ತಿಯರಲ್ಲಿ ಅವಿನಾಭಾವ ಸಂಬಂಧನಿನೆ. 


CC-0. Jangamwadi Math Collection. Digitized by eGangotri 








33 


ಲೋಕಾದಿಲೊ: ನೂ ಇಲ್ಲ ಸಂದು ನೆನಹು ನಿಷ್ಪತ್ತಿ 
ಯಾಗಿತ್ತು ನೋಡಾಃ ನೆನಹಿಲದ PIIN, ನೆನೆದ. 
ನೆನಹೇ ಸಾವಯವವಾಗಿ ಚಿತಿ ನಿಸಿಕೊಂಡಿತ್ತು. ಆ 
ಚಿತ್ತೇ ಸಚ್ಛಿದಾನಂದ ನಿತ್ಯ ಪರಿಪೂರ್ಣವೆಂದ: 
ಐದಂಗವನಂಗೀ ಕರಿಸಿ 2535 s BAASI, .. 
ಮಾಯಾ ಶಕ್ತಿಯಿಂದ ಸಮಸ್ತ ಜಗತ್ತಿನ ಉತ್ಪತ್ತಿ. 


ದೀರ್ಫವಾದ ಸೃಷ್ಟಿ ವಚನವೊಂದರ ಭಾಗನಿದರಲ್ಲಿ ಮೊದಲು, ಸೃಷ್ಟಿಸ 
ಬೇಕೆಂಬ ನೆನಹಿಲ್ಲದ ನಿಸ್ಕಲ ಪರಶಿವ ಬ ಬ್ರಹ್ಮದ R ಸಸಿ: ಪೂರ್ವ ಸ್ಥಿತಿಯನ್ನು 
ಹೇಳಿದೆ. ನಾಸದೀಯ ಸೂಕ್ತದ ಮೊದಲನೆಯ 'ಹುಚಿಯಲಿ ಹೇಳಿರುವ 
ಯದು; ಹಿಂದಿನ ವಚನದಲ್ಲಿ ಹೇಳಿರುವ ನಿನ್ವಲ ಲಿಂಗದ. ಸ್ಲಿತಿಯೂ 
ಇದೇ. ಈ ಸ್ಥಿತಿಯನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ನಿರ್ನಿಕಲ್ಸೋ ನಿರಾ 
ಕಾರೋ ನಿರ್ಗಣೋ ನಿಷ್ಟ್ರಪಂಚಕಃ ಎಂದು ವರ್ಣಿಸಿದೆ. (ನೆನಹಿಲ್ಲದೆ 
ai ನೆನೆದ ನೆನಹು” ನೆನಹನ್ನು ನೆನೆನ ಮೊದಲು ಅದು ಜಡವಾಗಿ 
ಕ್ಕ ನೆನಹನ್ನು ಅದು ನೆನೆಯಲು ಸಾಧ್ಯ ವಾಗುತ್ತಿರಲಿಲ್ಲ. ಅದು ತನ್ನೊ 
B ನಿತ್ಯವೂ ಸ್ಥಾ a, PANTI ಆದ ಚೈತನ್ಯದಿಂದ 3 ಸ್ಪುರಿಸುತ್ತಿ ದ್ದ » ಡರಿಂದಲೇ 
ಸೃಷ್ಟಿ ಸಬೇಕೆಂಬ Bang, ನೆನೆಯಲು ಸಾಧ್ಯವಾಯಿತು. ಈ ಸ್ಥಿತಿಯೇ 
ನಾಸದೀಯ ಸೂಕ್ತದ ಎರಡನೆಯ ಖುಚಿಯನ್ಲಿ eias sn ಕುವುದು. 
ಪರಶಿವ ಬ ಶ್ರಹ್ಮದ ಶಕ್ತಿಯು ಹೊರಹೊಮ್ಮಿ ಪ ಪರತಿನ ಬ್ರಹ್ಮವು ಸೃಷ್ಟಿ ಗೆ 
ಉನ್ಮುಖವಾದುದನ್ನು ಮೂರನೆಯ MINI ಹೇಳುತ್ತದೆ. ಸೃಷ್ಟಿ 
ಮಾಡಬೇಕೆಂದು ನೆನೆದ ನೆನಹೇ ನಾಲ್ಕನೆಯ ಮಂತ್ರದ ವಿಷಯ, 


ನಾಸದೀಯಸೂಕ್ತದ ೩ನೇಯ ಮಂತ್ರ-.- 
ತಮ ಆಸೀತ್‌ ತಮುಸಾಗೂಳೆ 9 Jones ಪ್ರ ಪ್ರಕೇತಂ ಸಲಿಲಂ ಸರ್ವಮಾ 


ಇದಂ। ತುಜಿ 30998, ಫಿಹಿತಂ ಜಾಟ್‌ ತಪಸೆಸ ಸ್ಪನ್ಮಹಿನಾಚಾಯೆ- 
ತೈಕಂ lal 





ಸಾಯಟ ಭಾಷ್ಕಾ ಧಾರ--೧, ತಮ ಆಸೀತ್‌ ತಮಸಾಗೂಳ್ಮ ಮಗ್ರೇ-ಅಗ್ರೇ 
ಸೃಷ್ಟೇಃಪ್ರಾಕ್‌, ಭೂತಭಾತಿಕಂ ಸರ್ವಂ ಜಗತ್‌ ತಮಸಾ navy ೦ ಮ 


CC-0. Jangamwadi Math Collection. Digitized by eGangotri 


ಎರ್‌ eg S 





34 


ಪ್ರತಿಸದಾರ್ಥ-ಅಗ್ರೇ- $5 ಪೂರ್ವದಲ್ಲಿ, ತಮಃ= ಅಂಧಕಾರವ್ರು 
ಆಸೀತ್‌. ಇದ್ದಿತು, ತಮಸಾ= ತಮಸ್ಸಿನಿಂದ, ROY o= ದಟ್ಟವಾಗಿ 
ಕವಿದಿರುವ, ಅಪ್ರುಕೇತಂ- ಅನವರಿಸಲ್ಪುಟ್ಟಿ ರುವುದೇನೂ ತಿಳಿಯದಂತೆ ಆನರಿ 
ABN, ಸಲಿಲಂ ಹಾಲಿನಲ್ಲಿರುವ ಜಲದಂತೆ ಅಭೇದ್ಯವಾದ, ಇದಂ ಸರ್ವಂ 
= ಜಗತ್ತಿದೆಲ್ಲೂ i= ಇದ್ದಿ d», ಯತ್‌ ಯಾವ, ಏಕಂ ಅದಿ 
ತೀಯವಾದ, ಆಭಧುಃ= ಬಯಲು ಆಥವಾ ಶೂನ್ಯ (void) ಎಥಿಸುವ ಪರ 
ಬ್ರಹ್ಮೆವು ತುಚ್ಛೀನ ಎಮಾಯಾ 33,0000, ಅಪಿಹಿತಂ= ಆಚ್ಛ್ರಾದಿತವಾ 
ಯಿಶೋ, ತತ್‌= ಅ ಪರಬ್ರಹ್ಮವು; SRA "= ಸೃಷ್ಟಿ ಮಾಡಬೇಕೆಂಬ 

ನ ರೂಪ ತಪಸ್ಸಿನ, ಮಹಿಮಾ ಮಹಿಮೆಯಿಂದ ಅಜಾಯತ uri 
ತ್ತಾಗಿ ಹೊರಹೊನ್ಮಿತು. ' | 


ಪದ್ಯಾನುವಾದ; 
ಕನಿದಿತ್ತು ಗಾಢತಮಮಾರಂಭದಾದಿಯೊಳ! | 
ಕವಿದಿತ್ತು ಗಾಢತಮಮೇನುಮುಂ ತಿಳೆಯದೆೊಲ್‌ | 
ಕವಿನಿತ್ತು ಸಲಿಲಮಿದನೆಡಬಿಡದೆ ಸರ್ವವಂಂ | 
ಕವಿದಿತ್ತು ಮಾಯೆಯದು ಬಯಲೆನಿಸ 33, ,Wv0| 
ತವೆಪರಮನೆಸಗಿದಾ ತಪದ ಮಹಿಮೆಯಿಂ ಸಂ] 
ಭಿವಿಸಿತು (ದ್ಶೈತ) ಜಗಮದ್ವೈತ 32, z320 || & || 
ನೈಶಂ ತಮಃ ಸರ್ವಪದಾರ್ಥಜಾತಂ ಆನೃಣೋತಿ ತದ್ವತ್‌ ಆತ್ಮ ತತ್ತ್ಯಸ್ಯ 
_ಆವರಕತ್ವಾತೇ್‌ ಮಾಯಾಪರಸಂಜ್ಜಂ ಭಾವರೂಪಾಜ್ಞಾನಂ ಅತ್ರ ತಮ 
ಇತ್ಯುಚ್ಛತೇ 
೨. ಆಪ್ರಕೇತಂ- ಅಪ್ರ ಜ್ಞಾ ಯಮಾನಂ 
೩, ಸಲಿಲಂ- ಸಲಿಲಮಿತಿ ಲುಪ್ರೋಪಮಂ. ಸಲಿಲಮಿವ, ಯಂಥಾಕ್ಷೀರೇಣಿ 
ಅವಿಭಾಗಾಪನ್ನಃ dedo ದುರ್ವಿಜ್ಣಾನಂ ತಥಾ ತಮಸಾ ಅವಿಭಾಗ 
ಪನ್ನಂ ಜಗತ್‌ ನಶಕೃನಿಜ್ಞಾನಂ ಇತ್ಯರ್ಥಃ 
೪. ಶುಚ್ಛೇನ ಶುಚ್ಛ ಕಲ್ಪನೇನ ಸದಸತ್‌ ವಿಲಕ್ಷಣೇನ 
80030 - ಛಾದಿತಂ 
೬. Sar ತನ್ಮಹಿನಾ ಆಜಾಯತ - ತಸಸ।-ಸ್ರಷ್ಟವ್ಯ ಪರ್ಯಾಲೋಚಿನ 
ರೂಪಸ್ಯ, ಮಹಿನಾ ನುಹಾತ್ಮೆ ನ, ಅಜಾಯತ ಉತ್ಪನ್ನಂ 


CC-0. Jangamwadi Math Collection. Digitized by eGangotri 








35 

ಸರಳಾನುವಾದ ನಾಮ ರೂಪಗಳಿಂದ ವಿವಿಧವಾಗಿ ಕಾಣುನೆ 
ಜಗತ್ತು, ಸೃಷ್ಟಿಗೆ ಮೊದಲು ಅಭೇದ ರೂಪವಾಗಿದ್ದು ನಾಮರೂಪ 
ರಹಿತವಾಗಿ ಜೇತನಾಜೀಶನ ಸೆದಸದ್‌ ವ್ಯವಸ್ಥೆ ಯಿಲ್ಲದೆ, ನಿನನ್ನೂ ಶೋರೆ 
ಗೊಡದ, ಜಲದಂತೆ ನಿಬಿಡವಾದ ತನೋರೂಪ ಮಾಯಾ ಶಕ್ತಿಯಿಂದ 
ಆವೃತವಾಗಿದ್ದಿತು. ಮಾಯಾ ಶಕ್ತಿಯು ಪರಮತತ್ತ್ವವೆನಿಸಿದೆ ಪರಮಾ 
XS ಮರೆಮಾಡಿದ್ದಿತು. ತಪೋ ರೂಪವಾದ ಜ್ಞಾನಶಕ್ತಿಯು ಹೊರ 
BAN, ನಾಮರೂಪ ಜಗೆತ್ತು ಹೊರ ಹೊಮ್ಮಲು ಕಾರಣವಾಯಿತು 


ವಿವೇಚನೆ ಸೃಷ್ಟಿಗೆ ಮೊದಲು ವ್ಯಕ್ತವಾದ ಜಗತ್ತ್ಯಾಗಲೀ, ಅದಕ್ಕೆ 
ಮೂಲವಾದ ಅವ್ಯಾಕೃತನೆನಿಸುವ ಅವ್ಯಕ್ತವಾಗಲೀ, ಇಲ್ಲದಂದು ಇದ್ದು 
ದೊಂದು ಪರತತ್ತ್ವ ಇಲ್ಲನೆಂಬಂತೆ- ಎಂದು ಮೊದಲನೆಯ ಖುಚಿಯು 
ಹೇಳುತ್ತದೆ. ಆ ಪರಮಶಿವ ತತ್ತ್ವದಿಂದ ಮಾಯೆಯೆನಿಸ ಪರಶಕ್ತಿ ಹೊರ 
ಹೊಮ್ಮದೆ ಅದ್ದೆ $ತವಾಗಿದ್ದಿ ತದು-- ಎಂಬುದು ಎರಡನೆಯ ಖುಚಿಯಿಂದ 
ತಿಳಿದುಬರುತ್ತದೆ. ಹಾಗೆಂದಮೇಲೆ, ಆಗ ಜೈತನ್ಯ ರೂಪಿಣಿಯಾದ ಶಕ್ತಿಯು 
ಪರಮಶಿನನಿಂದ ಹೊರ ಹೊನ್ಮಿರಲಿಲ್ಲವೆಂದಾಯಿತು. ಶಕ್ತಿಯು ಹೊರ 
ಹೊಮ್ಮಿ ಪರಶಿವ ತತ್ತ್ವವು ಶಕ್ತಿವಿಶಿಸ್ಟನಾಗುನ ಮೊದಲು, ಆದರ 
ಸ್ವರೂಸನೇ ಆದ ಮತ್ತು ಆದರಿಂದ ಅಭಿನ್ನವಾದ ಚೈತನ್ಯದಿಂದ ಅದು ಸ್ಫುರಿ 
ಸುತ್ತಿದ್ದಿತು-ಎಂದು ಎರಡನೆಯ ಖುಜೆಯು ಹೇಳುತ್ತವದಸ್ಟೆ. ಪರಶಿವಬ್ರಹ್ಮ 
ದಿಂದ ಹೊರಹೊಮ್ಮಿದ ಮಾಯಾ ಶಕ್ತಿಯು ಪರಶಿವ ಬ್ರಹ್ಮವನ್ನು ಆವರಿಸಿ 
ಅದನ್ನು ಮರೆ ಮಾಡುತ್ತದೆ. ಆದರೆ ಮಾಯಾ ಶಕ್ತಿಯು ಹೊರಹೊಮ್ಮುವ 
ಮೊದಲು ಆವರಿಸುವಂತಹುದು ಏನೂ ಆಗ ಇರಲಿಲ್ಲವೆಂಬುದು "ಕಮಾವ 
ರೀನಃ' ಎಂದು ಮೊದಲನೆಯ xowohd ಹೇಳಿರುವುದರ ಅರ್ಥವೆಂದು 
ಹಿಂದೆ ಸ್ಪಷ್ಟ ಮಾಡಲಾಯಿತು; ಗಹನವೂ ಗಭೀರವೂ ಆದ ನೀರು ಅಗ 
ಇರಲಿಲ್ಲವೆಂದು ಮೊದಲನೆಯ ಖುಚಿಯಲ್ಲಿ ಹೇಳಿ, ಮೂರನೆಯ ಖುಚಿಯಲ್ಲಿ 
ಅಂತಹ ನೀರು ಇದ್ದಿತು ಎಂದು ಹೇಳಿರುವುದರಲ್ಲಿ ಒಂದಕ್ಕೊಂದು ವ್ಯತ್ಯಾಸ 
ವಿರುವುದಲ್ಲನೇ ಎಂಬ ಪ್ರಶ್ನೆಯು ಏಳುವುದು ಆವರಿಸುವಂತಹದೂ, ಗಹ 
ನವೂ ಗಭೀರವೂ ಆದ ಜಲವು ಇಲ್ಲದುದು, ಮೊದಲನೆಯ WENN 


CC-0. Jangamwadi Math Collection. Digitized by eGangotri 


36 


'ಹೇಳುನ ಸೃಷ್ಟಿ ಪೂರ್ವ ಸ್ಥಿತಿಯಲ್ಲಿ: ಎಂಬುದನ್ನು ಗಮನಿಸಬೇಕು. ಹಾಗೆಯೇ 
BB, ಜ್ಞಾ ಯಮಾನವಾಗಿ, ಆವರಿಸುವ ಜಲವು, ಇದ್ದಿತೆಂದು ಹೇಳುವುದು 

Rain ಹೊರಹೊಮ್ಮುವ: ಸ್ಥಿತಿಯನ್ನು ಹೇಳುವ ಮೂರನೆಯ sd 
(DO ಎಂಬುದನ್ನೂ ಗಮನಿಸಿದರೆ ಸೃಷ್ಟಿಗೆ ಮೊದಲು ಇಲ್ಲದುದು ಸೃಷ್ಟಿಯು 
ಹೊರ ಹೊಮ್ಮುನಾಗ ಇದ್ದಿ ತೆನ್ನುವುದರಲ್ಲಿ ವ್ಯತ್ಯಾಸವೇನೂ -ಇಲ್ಲವೆನ್ನು 
ವುದು ಸ್ಪಷ್ಟವಾಗುವುದು, ಸಲಿಲದಂತೆ ಎಲ್ಲವನ್ನೂ ನಿಬಿಡವಾಗಿ ವ್ಯಾಪಿಸಿ 
ತಮಸ್ಸಿನಂತೆ ಅಪ್ರಕೇತವಾಗಿ ಎಂದರೆ ಯಾವುದನ್ನು ಆವರಿಸಿ ಮರೆ ಮಾಡು 
Wave ಅಂತಹ ಪರಮಾತ್ಮನ ಜ್ಞಾ ನವಾಗದಂತೆ ಆವರಿಸಿಕೊಂಡಿರುವುದು 
ಏನು ಎಂದರೆ ಅದು ಮಾಯೆಯೇ ಎನ್ನಬೇಕು. ಆತ್ಮತತ್ತ್ವಸ್ಯಾನರ 
959,5, ಮಾಯಾಸರ' AOR O ಎಂದು ಸಾಯಣ ಭಾಷ್ಯದಲ್ಲಿ 
ಹೇಳಿದೆ; ಶಾಂಕರ ಸಿದ್ಧಾಂತವನ್ನು ಅನುಸರಿಸಿ ಅದಕ್ಕೆ ಭಾವರೂಪಾಜ್ಞಾ ನಂ 
ಎಂಬ ವಿವರಣೆಯಿದೆ. ಮಾಯೆಯು ಅಜ್ಞಾನನಲ್ಲ. ಅದು ಅಜ್ಞಾನ 
ವನ್ನು ಉಂಟುಮಾಡತಕ್ಕುದು, ಕತ್ತಲೆಯು ದೀಪವನ್ನು ಆವರಿಸಲಾರದು 
ಹೇಗೋ ಹಾಗೆ ಜ್ಞಾನ ಜ್ಯೋತಿಯಾದ ಆತ್ಮ ತತ್ತ್ವವನ್ನು ಅಜ್ಜಾ qood 
ಕಾರವು ಆವರಿಸಲಾರದ್ದು ಮೋಡವು ಸೂರ್ಯನನ್ನು ಮರೆಮಾಡುವಂತೆ 
ಆತ್ಮ ಪ್ರಭಾಕರನನ್ನು ಮಾಯೆಯು ಜೀವರುಗಳಿಗೆ ಕಾಣದಂತೆ ಮರೆ 
ಮಾಡುವುದು ಶ್ವೇತಾಶ್ವತರ ಉಪನಿಷತ್ತು ಬಹು ಮಟ್ಟಿಗೆ ನಾಸದೀಯ 
ಸೂಕ್ತನೇ ಹಿನ್ನೆಲೆಯಾಗಿರುನ ಉಸನಿಷತ್ತು. ಮಾಯಾಂ ತು ಪ್ರಕೃತಿಂ 
ವಿದ್ಯಾತ್‌ .ಮಾಯಿನಂ ತು ಮಹೇಶ್ವರಂ' ಎಂದು ಅದರಲ್ಲಿ ಹೇಳಿದೆ. 
ಮಾಯೆಯೆಂದರೆ ಪ್ರಕೃತಿಯೆಂದೂ, ಮಾಯಿ ಎಂದರೆ ಪರಮೇಶ್ವರನೆಂದೂ 
ಅದರ ಅರ್ಥ. ಮಾಯೆ ಎಂದರೆ ಅಜ್ಞಾ,ನವೆಂದಾದರೆ ಮಾಯಿಯಾದ 
ಸರಮೇಶ್ವರನನ್ನು ಅಜ್ಞಾನಿ ಎನ್ನ ಬೇಕಾದೀತು, ಆದುದರಿಂದ ಮಾಯೆ 
ಎಂದರೆ ಪ್ರಕೃತಿಯೇ ಹೊರತು e due. ಪರಶಿವಾಭಿನ್ನವಾದ 
ಮಾಯಾ ಶಕ್ತಿಯು ಹೊರ ಹೊನ್ನಿ ಅವ್ಯಾಕೃತ ಎಂದರೆ ಅವ್ಯಕ್ತ ಪ್ರಕೃಕಿ 
ಯಾಗಿರುವುದು. ಈ ಸ್ಥಿತಿಯಲ್ಲಿ ಪ್ರಕೃತಿಯು ನಾಮರೂಪರಹಿತವಾಗಿದ್ದು 
ಮುಂದೆ ನಾನುರೂಪಾತ್ಮಕವಾಗುವುದು. 


ಪ್ರಕೃತಿಯು ನಾನುರೂಪರಹಿತವಾಗಿ ಅವಿಭಾಗಾಪನ್ನವಾಗಿ, BOF 


CC-0. Jangamwadi Math Collection. Digitized by eGangotri 





37 


ಕ್ಲಾನವಾಗಿ ಇರುವ ಸ್ಥಿತಿಯನ್ನು ಈ ಮಂತ್ರದಲ್ಲಿರುವ «ಅಪ್ರಕೇತಂ 
1000” ಎಂಬ ಸವೆಗಳು ಸೂಚಿಸುತ್ತವೆ. ಸಲಿಲಂ ಎಂಬ ಪದಕ್ಕೆ 
ಸಾಯಣ ಭಾಷ್ಯದಲ್ಲಿ ಹೇಳಿದಂತೆ «ಸಲಿಲಮಿನ' ಎಂದರೆ "ಜಲದಂತೆ ಇರುವ' 
ಎಂದು ಅರ್ಥಮಾಡಬೇಕುು «HOODS ಲುಪ್ರೋಪಮಂ; ಸಲಿಲ 
ನಿನ; ಯಥಾಕ್ಷೀರೇಣ' ಅವಿಭಾಗಾಪನ್ನಂ ನೀರಂ ದುರ್ನಿಜ್ಞಾನಂ 
ತಥಾ ತಮಂಸಾವಿ$ಾಗಾಪನ್ನಂ ಜಗನ್ನಶಕ್ಕನಿಜ್ಞಾ ನಮಿತ್ಯರ್ಥಃ? 
| ಎಂದು ಸಾಯಣ ಭಾಷ್ಯದಕ್ಲಿನೆ, ನೀರು ಮಿಶ್ರವಾದ ಹಾಲಿನಲ್ಲಿ ನೀರು 
ಯಾವುದು ಹಾಲು ಯಾವುದು ಎಂದು ಪ್ರಶ್ಯೇಕಮಾಡಿ ಹೇಗೆ ಹೇಳಲಾ 
ಗಡೋ ಹಾಗೆ ತಮಸ್ಸಿನಲ್ಲಿ ಜಗತ್ತು ಎಂದರೆ ಅವ್ಯಕ್ಷವಾಗಿರುವ ಪ್ರಕೃತಿಯಲ್ಲಿ 
ಬೀಜರೂಪವಾಗಿರುವ ಜಗತ್ತು ಯಾವುದು ಎಂದು ನಿರ್ದೇಶಿಸಲಾಗದೆಂಬು 
ನನ್ನು ಸಲಿಲ ಪದವು ಸೂಚಿಸುತ್ತದೆ 
— ಆಸೀದಿದಂ ತಮೋಭೂತಮಪಾ ತ್ರಾಜ್ಞಾ TORO | 
ಅಪ್ರ ತರ್ಕ್ಕ್ಯಮನಿರ್ದೇಶ್ಶ್ಯಂ ಪ್ರಸುಪ್ತ ಮಿವ ಸರ್ವತಃ 


ತಮಸ್ಸಿನಂತೆ ಎಲ್ಲೆಲ್ಲಿಯೂ ವ್ಯಾಪಿಸಿಸುವ ಈ ಅವ್ಯಕ್ತ ಸ್ಥಿತಿಯನ್ನು 
ಹಳಿಯುವುದಾಗಲೀ, ವಿಮರ್ಶಿಸುವುದಾಗಲೀ ವರ್ಣಿಸುವುದಾಗಲೀ ಅಸಾಧ್ಯ 
ನಂದೂ ಫಿದ್ರಿಸುವವನ ಸ್ಥಿ ತಿಯಂತೆ ಇರುವುದೆಂದೂ ಮೇಲಿನ ಶ್ಲೋಕದಲ್ಲಿ 
[Mwy ವರ್ಣಿಸಿದ್ದಾನೆ. ಮಯೂರಾಂಡರಸೆನ್ಯಾಯವು ಈ ಸ್ಥಿತಿಗೆ 
ಭೃಯಿಸುತ್ತದಡೆ. ನವಿಲಿನ ವಿವಿಧ ಅಂಗಗಳನ್ನೂ ಅವುಗಳ nog ವರ್ಣ 
Más ನವಿಲಿನ ತತ್ತಿಯ ರಸದಲ್ಲಿ ಗುರುತಿಸಲಾಗುವುದಿಲ್ಲ. ಹಾಗೆಯೇ 
ಸಕ್ಷ ಜಗತ್ತಿನ ವಿವಿಧ ವರ್ಣದ ವಿವಿಧ ರೂಪಗಳು ಅವ್ಯಕ್ತ ಅವ್ಯಾಕೃತ 
oy ತಮಸ್ಸಿನಲ್ಲಿ ಅವ್ಯಕ್ತವಾಗಿದ್ದು ಮುಂಡೆ ವ್ಯಕ್ತ ಜಗತ್ತಾದಾಗ ಸ್ಪಷ್ಟ 
Wd ರೂಪು ವರ್ಣಗಳನ್ನು ಸಡೆಯುವುವು, 







| ಶ್ವೇತಾಶ್ವತರ ಉಪನಿಸತ್ರಿನ ಮಂತ್ರವಿದರಿಂದ ಈ ನಿಷಯನನ್ನ್ನು 

ಸೈಮಾಡಬಹುದು; 

| ಯ ಏಕೋಂವರ್ಣಾ ಬಹುಧಾಶಕ್ತಿಭೋಗಾದ* 
ವರ್ಣಾನನೇಕಾನ್ನಿಹಿತಾರ್ಥೋದಧಾತಿ | 


CC-0. Jangamwadi Math Collection. Digitized by eGangotri 


38 


ವಿಚೈಕಿ ಚಾಂತ್ಯೇ ವಿಶ್ವಮಾದೌ ಚ ದೇವಃ 
ಸನೋ ಬುದ್ಧ್ಯಾ ಶಂಭಯಾ ಸಂ chun Fs, Il 
ಈ ಮಂತ್ರದ ಕನ್ನಡ ಪದ್ಯಾನುವಾದನಿದು: 


ಕಂದ| ಏಕನವರ್ಣಂ ವರ್ಣಾ 
ನೇಕಮನುರೆ ಸೃಜಿಸೆ ಶಕ್ತಿಯೋಗದೆ ಮೊದಲಾ | 


ಲೋಕಿ ಪೊಡದು ನಿಹಿತಾರ್ಥ೦ | 
ಕೋಕಲಯಮವನಿನವಂ ಕುಡುಗೆ ಶುಭ ಮತಿಯಂ॥ 


ಪರಶಿನ ಬ್ರಹ್ಮವು ವರ್ಣರಹಿತವಾದುದಾದರೂ ಶಕ್ತಿವಿಶಿಷ್ಟೆ ew) 
ದರಿಂದ ಬಹು ವರ್ಣಾತ್ಮಕ ಜಗತ್ತನ್ನು ಸೃಷ್ಟಾ 40959 ಸೃಷ್ಟಿಸಿ ಕೊನೆಗೆ 
ಲಯಗೊಳಿಸುವುದೆಂಬುದು ಈ ಮಂತ್ರದ ಅಭಿಪ್ರಾಯ. «ಯ ಏಕೋ 
ಅದ್ವಿತೀಯಃ ಪರಮಾತ್ಮಾ, ಅವರ್ಣಾ ಜಾತ್ಯಾದಿರಹಿತೋ ADF 
ಶೇಷ ಇತ್ಯರ್ಥಃ ಎಂಬ ಈ ಮಂತ್ರದ ಶಾಂಕರ ಭಾಸ್ಯದಂತೆ, ಪರಮಾತ್ಮ 
ತತ್ತ್ವವು "ಅವರ್ಣ' ಎಂದರೆ ನಿರ್ನಿತೇಷವಾದುದೂ, «ಏಕಃ? ಎಂದರೆ oh, 
ತೀಯವಾದುದೂ ಆಗಿದೆ, ಅನರ್ಣವಾಗಿರುವ ಪರಶಿನ ಬ್ರಹ್ಮವು ಬಹು 
ನರ್ಣಾತ್ಮಕ ಜಗತ್ತನ್ನು ಸೃಷ್ಟಿಸಲು ಹೇಗೆ ಆಗುತ್ತದೆ? ಎಂಬ ಪ್ರಶ್ನೆಯ 
ಏಳುತ್ತದೆ ಶಾಂಕರ ಭಾಷ್ಯದಲ್ಲಿ "ಶಕ್ತಿಯೋಗಾತ್‌ ವರ್ಣಾನ್‌ wae 
ಕಾನ್‌ dq» -ವಿದಧಾತಿ' ಎಂಬ ಉತ್ತರವಿದೆ,  ಅವರ್ಣವಾಣ 
ಎಂದರೆ ನಿರ್ನಿತೇಷವಾದ ಪರಬ್ರಹ್ಮವು ಶಕ್ತಿವಿಶಿಷ್ಟವಾಗುವುದರಿಂದ ಬಕು 
ವರ್ಣಾತ್ಮಕ ಜಗತ್ತನ್ನು ಸೃಷ್ಟಿ ಸಲು ಸಾಧ್ಯವಾಗುತ್ತದೆ. ಸರಶಿನ ಬ್ರಹ್ಮ 
ದಿಂದ ಹೊರ ಹೊಮ್ಮುವ ಅವ್ಯಕ್ತ ಅವ್ಯಾಕೃತ ಎನಿಸುವ ಪ್ರಶೃತಿಯಾ 
ನೀರಕ್ಷೀರ ನ್ಯಾಯದಂತೆ ಅಭೇದವಾಗಿ ಎಂದರೆ ತನ್ನೊಳಗೆ pur 
ಬಹು ರೂಪಾತ್ಮಕ ವ್ಯಕ್ತ ಚರಾಚರ ಪುಸಂಚವನ್ನು ತೋರಗೊಡದೆ ನಾ 
ದೀಯ ಸೂಕ್ತದ ಮೂರನೆಯ ಖುಚಿಯಿದರಲ್ಲಿ ಹೇಳಿದಂತೆ ತಮಸಾಗೂಕ್ಗ 
NON, esa dedo ಸಲಿಲಂ' ಎನ್ನುವಂತೆ ಇದ್ದಿ ತೆಂಬುದು ನಿರ್ಧಾರವಾಗಿ 
ವುದು. ಮೊದಲನೆಯ ಖುಚಿಯಲ್ಲಿ ಹೇಳಿದ ಸದಸತ್ತುಗಳಿಗೆ ನಾ | 
ನಿಸ್ಕಲ ಸರಶಿನ ಬ್ರಹ್ಮದ ಸೃಷ್ಟಿ ಪೂರ್ವ ಸ್ಥಿತಿಯಲ್ಲಿ ಅಂಭಃ SU» T 
ಗಹನಂ ಗಂಭೀರಃ ಎಂದರೆ ಗಹನವೂ ಗಬೀರವೂ ಆದ ಜಲಡಂತೆ ಅಳಿ" 





" 
1 


CC-0. Jangamwadi Math Collection. Digitized by eGangotri 


39 


ಕೂಪನಾದ ಶಿವಶಕ್ತಿರೂಪ ಪ್ರಕೃತಿಯು ಹೊರಹೊಮ್ನಿದ್ದಿ ತೇ-ಎಂದರೆ' ಇಲ್ಲ: 
ತಿಂಬುಡೀ ಸರಿಯಾದ ಉತ್ತರ So ಆವರೀವಃ ? -ಎಂದರೆ ತಮದಂತೆ 
ಅವರಿಸುವ ಶಿನಶಕ್ತಿರೂಪ ಮಾಯೆಯು BA 3t ಎಂದರೂ ಇಲ್ಲವೆಂಬುದೇ 
ಸರಿಯಾದ ಉತ್ತರ. ಆದರೆ ಹಿಂದೆ ಇಲ್ಲದ ಆನರಣಾತ್ಮಕೆ ತಮೋ ರೂಪವು 
(ತಮಸಾಗೊಳ್ಳೆಂ ಅಪ್ರಕೇತಂ ಸಲಿಲಂ' ಎಂದರೆ ಅಂಧಕಾರದಿಂದ ದಟ್ಟಿ. 
ನಾಗಿ ಕನಿದು ಏನನ್ನೂ ತೋರಗೊಡದ ಜಲದಂತೆ ಆವರಿಸಿದ್ದ ಶಿವಶಕ್ತಿರೂಸ 
ಮಾಯೆ ಯು ಪರಶಿವ ಬ್ರಹ್ಮವು ಸೃಷ್ಟ್ಯ್ಯನ್ಮುಖನಾದಾಗ ಹೊರಹೊನ್ನಿದ್ದಿ: 
dd ಮೂರನೆಯ ಖುಜೆಯ ಆದಿಯಲ್ಲಿ ಹೇಳಿಸಿ. ಅಂಭಃ, ಸಲಿಲಂ 
ಮೊದಲಾದ ಸೃಷ್ಟಿ ವಿಷಯವಾಗಿ ಹೇಳುವ 'ಸಡಗಳಿಗೆ ಸಾಯಣ ಭಾಷ್ಯದಲ್ಲಿ 
ಶೇಳಿದಂತೆ ಸಲಿಅಮಿವ' ಯೆಂದರೆ ಜಲದಂತೆ ಅಭೇದವಾದ ಪರಶಿವ ಶಕ್ತಿ 
ಕೂಪದ ಮಾಯೆ ಅಥವಾ ಪ್ರಕೃತಿಯೆಂದು ಅರ್ಥಮಾಡಬೇಕು. ಇಲ್ಲಿ 
ಮೂರನೆಯ ಖುಚೆಯ SE ವಿವೇಚನೆಯು ಮುಗಿಯಿತು, 


ನಾಸದೀಯ ಸೂಕ್ತದೆ ಮೂರನೆಯ ಖುಜಿಯ ಉತ್ತರಾರ್ಧವು 
| ತುಚ್ಛೆ (ನ ಆಭು ಅಪಿಹಿತಂ' ಯೆಂಬ ಪದಗಳಿಂದ Ho ))ರಂಭವಾಗುತ್ತದೆ.' 

ಕಠಾನಾಸ್ಯೋಪನಿಸತ್ತಿ ನಲ್ಲಿ ಹೇಳಿರುವ ಹಿರಣ್ಯ ಯೇನ ಪಾತ್ರೇಣ 
ಸತ್ಯಸ್ಯ ಅಪಿಹಿತಂ ಮುಖಂ” ಯೆಂಬ ವಾಕ್ಯವು. "ತುಚ್ಛ en on 
ಅಪಿಹಿತಂ' ಯೆಂಬುದರ ವ್ಯಾ ಖ್ಯಾನದಂತಿದೆ, ಛಾಂದೋಗ್ಯ ಉಪನಿಷತ್ರಿ, 
ನಲ್ಲಿ (8-3-4) ಹೇಳಿದಂತೆ «ಬ್ರಹ್ಮಣೋ ನಾಮ ಸತ್ಯಂ” ಯೆಂದರೆ ಸತ್ಯ 
ವೆಂಬುದು ಬ್ರಹ್ಮದ ಹೆಸರು "add ಶಾಂಕರ ಭಾಷ್ಯದಲ್ಲಿಯೂ «ಸತ್ಯಂ 
ಹಿ ಅನಿತಥಂ ಬ್ರಹ್ಮ ಯೆಂದು ಹೇಳಿದೆ. ಸತ್ಯಾಖ್ಯ 20) ye 
"ಅನಿಹಿತಂ' ಯೆಂದರೆ” ಮುಚ್ಚ ಲ್ಪಟ್ಟಿರುವುದು, ಹಿರಣ್ಮಯೇನ ಸಾತ್ರೇಣ 
ಯಂದಕೆ ಹೇಮುಮಯಂ: aaa ಯಿಂದ. ಚಿನ್ನದಂತೆ CORTE ಪ್ರ 
ಜಗತ್ತು. ಪರಶಿವಬ್ರಹ್ಮದ ಶಕ್ತಿಯಾದ ಹೈಮವತಿಯು ಕೇನದಲ್ಲಿ ಉಕ್ತ. 
ಳಾಗಿದ್ದಾಳೆ ನೋಹೆಕಾಂಯಾದ ಪ್ರಕೃತಿಯು ಪರಬ್ರಹ್ಮ ದರ್ಶನಕೆ 
| ಇಡಿ ಯಾದ ಮುಸುಕನ್ನು ಹಾಕುತ್ತದೆ. ಈಶದ ರಂಗರಾಮಾನುಜ 
| mica (ಹಿರಣ ಯೇನ ಭೋಗ್ಯ ವರ್ಗೇಣ'ಯೆಂಬ ವಿವರಣೆಯಿವೆ. 


CC-0. Jangamwadi Math Collection. Digitized by eGangotri 





40. 


ಭೋಗ್ಯ ವರ್ಗದಿಂದ ತುಂಬಿನೆ ಈ ಜಗತ್ತು. ಛಾಂದೋಗ್ಯ suga 
ನಲ್ಲಿ (8-3-1) "ಸತ್ಯಾಃ ಕಾಮಾಃ ಅನೃತಾಪಿಧಾನಾಃ' ಎಂದಿಡಿ dd mang 
ಗಳಿಗೆ ಅಡ್ಡ ಬರುವುದು ಅನೃತವಾದ ಈ ಜಗತ್ತಿನ ಮೋಹೆ. ಇಲ್ಲಿ ಸ 
ವೆಂಬ ಪದವನ್ನು ಬ್ರಹ್ಮಕ್ಕೂ ex, 30302 BAIS, ಸೆತ್ಯವಲ್ಲದ ಜಗ್ಗ 
ತ್ರಿಗೂ ಉಪಯೋಗಿಸಿದೆ. ಆದರೆ ಪ್ರಳಯ ಕಾಲದವರೆಗೂ ಸತ್ಯವೇ ಆಗಿಕು 
ವುದರಿಂದ ಜಗತ್ತನ್ನು ಬೃಹೆನಾರಣ್ಯಕದಲ್ಲಿ ಸತ್ಯವೆಂದೂ ಪ್ರಳಯ ಕಾಲದಲ್ಲಿ 
ಜಗತ್ತು ನಾಶನಾಗುವುದಾದರೂ ಎಂದೆಂದಿಗೂ ಅಳಿಯದ ಪರಬ್ರ ಹೈನನ್ನು 
ಅಮತನೆಂದೂ ಕರೆದಿನೆ. *ಬ್ರಹ್ಮಾಮೃತಂ ಜಗತ್‌ ಸತ್ಯಂ' ಯೆಂಬ. 
ನಿಲುವು ಬೃ ಹದಾರಣ್ಯಕದ್ದು, ಅಮೃತಂ ಸೆತ್ಯೇನಚ್ಛನ್ನಂ'ಯೆಂದು ಬೃಹ 
ದಾರಣ್ಯಕದಲ್ಲಿ (1-6-3) ಹೇಳಿರುವ ಅಭಿಪ್ರಾ ಯವಾದರೂ Gay sired 
ಬ್ರಹ್ಮವು ಸತ್ಯವೆನ್ನುವ ಜಗತ್ತಿನಿಂದ ಮರೆ ಯಾಗಿರುತ್ತದೆಯೆಂಬುದೇ, "ತತ್‌ ' 
ಷ್ಟ್ಯಾತಡೇವಾನುಪ್ರಾನಿಶತ್‌' ಎಂಬಶ್ರುತಿಯಂತೆ ತಾನು ಸೃಷ್ಟಿ ಸಿದ ಜಗ ' 

ತ್ರಿನೊಳಗೇ ಪರಬ್ರಹ್ಮವು ಅನುಪ್ರವೇಶಮಾಡಿ ಜೇತನಾಜೇತನಾತ್ಮಸ 
ಜಗತ್ತಿನಲ್ಲಿ ಅಂತರಾತ್ಮವಾಗಿ ಪ್ರಾಣಿಗಳ ಅಂಗಗಳಿಗೆಲ್ಲ ಚೈತನ್ಯದಾಯಕ ' 
ವಾಗಿರುವುದು, ಕೇನೋಪಕಿಷತ್ತಿನಲ್ಲಿ ಹೇಳಿದಂತೆ | 

ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯದ್‌ 

ವಾಚೋ ಹ ವಾಚಂಸಉ ಪ್ರಾಣಸ್ಯ ಪ್ರಾಣಃ 
nono — 

ಅದು ಕಿವಿಯ ಒಳ ಕಿವಿಯು ಅದು ಮನದ ಒಳಮನವು| 

ಅದು ವಾಕ್ಕಿನೊಳವಾಕ್ಕು, ಆದು ಜೀವದೊಳಜೀವ || 
ವಚನ ವಾಜ್ಮಯದಲ್ಲಿ- — 

ತನುವೊಳಗೆ ತನುವಾಗಿ ಮನದೊಳಗೆ ಮನವಾಗಿ 

ಪ್ರಾಣದೊಳಗೆ ಪ್ರಾಣವಾಗಿಪ್ಪುದೆಂದರೆ . . ಅರಿಯೆಬಹುದೆ? 
ಎಂಬ ವಚನವುಂಟು, ತನುನುನ ಪ್ರಾಣಾದಿಗಳಲ್ಲಿ ಪರಮಾತ್ಮನಿದ್ದರೂ 
ಅವುಗಳಿಗೆ ಪರಮಾತ್ಮನು ಗೋಚರನಲ್ಲವೆಂದೇ ಕೇನೋಪನಿಷತ್ತು ಹೇಳಿ 
ವುದು, "ನ ತತ್ರ ಚಕ್ಷುರ್ಗಚ್ಛತಿ ನ sori ಚ್ಛತಿನೋಮನಃ' ಎಂದರೆ 
ಅದರ ಬಳಿ ಸಾರವವು ಮನ ಕಣ್ಣುವಾಕುಗಳು ಎಂದು ಅರ್ಥ, 





CC-0. Jangamwadi Math Collection. Digitized by 6೮೩೧೦೦01 


41 


ಪರಮಾತ್ಮತತ್ತ್ವವು ತನ್ನನ್ನು ಮರೆಮಾಡಿರುವ ಜಗತ್ತಿನೊಳಗೆ ಹುದುಗಿ 
ಅದಕ್ಕೆ ಚೈತನ್ಯದಾಯಕವಾಗಿದೆ. ಈಶೋಪನಿಷತ್ತಿನಲ್ಲಿಯೇ (ಹಿರಣ್ಮಯೇನ 
ಸಾಕ್ರೇಣ ಸತ್ಯಸ್ಯ ಮುಖಂ ಆಪಿಹಿತಂ?_ ಎಂ ದು ಹೇಳಿರುವುದು 
ನಾಸದೀಯ ಸೂಕ್ತದಲ್ಲಿ sowed eyo ಆಸಿಹಿತಂ-- 
ಎಂಬುದರ ವಿವರಣೆಯಂತೆಯೇ ಇದ್ದೆ. ತಿಲಕರ ಗೀತಾರಹೆಸ್ಯದಲ್ಲಿರುವ 
ನಿನರಣೆಯಂತೆ *ಪಂಚದಶಿಯೊಳಗೆ (ಚಿತ್ರ ೧೦೯-೧೩೦) "ತುಚ್ಛ'ವೆಂಜ 
gy sd) ಮಾಯೆಗೆ ಹೆಚ್ಚಿನ್ನಾರೆ. (BA. ಉತ್ತ ೯ ನೋಡು). 
ಅರ್ಥಾತ್‌ "ಆಭು' ಎಂದರೆ ಪೊಳ್ಳು ಎಂಬ ಅರ್ಥವಲ್ಲದೆ ಸರಬ್ರಹ್ಮನೆಂದಾಗು 
38” ಹೀಗೆ ಸೃಷ್ಟಿಗಾಗಿ :ಪರಶಿನಬ್ರಹ್ಮವು ಶಕ್ತಿವಿಕಿಷ್ಟವಾಗಲು, 
ಅವ್ಯಕ್ತ ಅವ್ಯಾತೃತ ಪ್ರಕೃತಿಯು ಅವರಣಾತ್ಮಕವಾಡ ತಮದಂತೆ, 
ವ್ಯಾಸಕಾತ್ಮಕವಾದ ಜಲದಂತೆ ಹೆರಡುವುದು. ಆ ಪ್ರಸ್ಥ ಯಲ್ಲಿ 
ಸರಮಾತ್ಮನು ಆಡಗಲು, ಮಾಯೆಯೊಳಗೆ Hao, Say, Noss ಯಿತು 
ಪ್ರಕೃತಿಯಿಂದ ವ್ಯಕ್ತವಾದ ಜಗತ್ತಾಗಲು, ಅದರಲ್ಲಿ ಅಡಗಿ TIDAS 
ಯಾವ ಪರತತ್ತೃವು "ಮಣಿಗೆಳ ಸೂತ್ರವಂಕೆ, BHRR DAR, 
ಯಯ್ಯಾ, ಎಣಿಸುವಡೆ ತನು ಭಿನ್ನ ಅತ್ಮನೊಬ್ಬನೇ' ಎನ್ನುವಂತಾ 
ಯಿತು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ Mae Taw 
ಉದ್ಭೋಧವಾದುದಾ ಗಿದೆ: | 

ದೇಹ ಮರೆಗೊಂಡಿಪ್ಪ ಆತ್ಮನಂತೆ ಶಕ್ತಿಯು ಮರೆಗೊಂಡಿಪ್ಪ ಶಿವನಂತೆ 
kel» ಮರೆಗೊಂಡಿಪ್ಪ ತುಪ್ಪುದಂತೆ ವಾಚ್ಯವು ಮರೆಗೊಂಡಿಪ್ಪು ಅನಿರ್ವಾ 
ಚ್ಯದಂತೆ ಲೋಳಾರ್ಥದೊಳಡಗಿರ್ಪ ಪರಮಾರ್ಥದಂತೆ ಎನ್ನ ಆತ್ಮದೊಳಡ 
Ade ಪರಮತತ್ತವು ಬೀಜದೊಳಡಗಿರ್ಪ ವೃಕ್ಷದಂತೆ ಇದ್ದಿತಯ್ಯಾ 
ನಾನರಿಯದ ಮುನ್ನ ಎನ್ನೊಳಡಗಿರ್ದಿತಯ್ಯಾ ಶರಣಲಿಂಗಸಂಬಂಧ ಮಹಾ 
ಲಿಂಗ ಗುರುಸಿದ್ದೇಶ್ವರ ಪ್ರಭುವೇ 


-— 
e 


BAF ಅರವಿಂದರು ಹೇಳುವುದಾದರೂ ಇದೇ: 
The truth is already within us and calls 


for its release from the covering that conceals 
it in manifested nature: 


CC-0. Jangamwadi Math Collection. Digitized by eGangotri 





42 


a ಪೂರ್ವದಲ್ಲಿ ಶಕ್ತಿ ತತ್ತ್ವವು ಶಿವನಲ್ಲಿ ನನೆಯೊಳಗಣ doge 
ದಂತೆ ಇದ್ದಿತ್ತು ಕನ್ನೆ ಯಸ್ಸೇಹೆದಂತೆ ಇದ್ದಿ ತ್ತು ಎಂದು ಹೇಳುವುದರಕ್ಲಿ 
ತಿವಾ an ತಿಯು ಚೆನ್ನಾ ಗಿ ವಿವರಿಸೆಲ್ಪು ಚಿ. ಶ್ಷೀರದಲ್ಲಿ ಮರೆಗೊಂಡಿನ 
ತುಪ್ಪ ವನ್ನು ” ಜೀರ್ಷಡಿಸಬಹುದು “odong ಫೃ ತಿಶಿಷ್ಟ ವಾದುದು 
Sed, “adeno ತೈ ಲಂ BAN BFS” ಎಂದು ಮೊದಲಾಗಿ 
ಶ್ವೇತಾಶ್ವ ತರ ಶು aig ಶಕ್ತಿಯು. ಹೊರಹೊಮ್ಮಿ ಶಕ್ತಿಯಿಂದ 
ವಿಶಿಷ್ಟ d ಶಿನನ ಸ್ಥಿತಿಯನ್ನು ಎಂದರೆ ನಾಸದೀಯ ಸೂಕ್ತದ 
ಮೂಗನೆಯ ಬುಚಿಯಲ್ಲಿ ಹೇಳಿದ ವಿಶಿಷ್ಟಾದ್ವೈತ ಸ್ಥಿತಿಯನ್ನು ಹೇಳಿಕೆ 
ಎಳ್ಳಿನಲ್ಲಿ ಎಣ್ಣೆ ಯನ್ನು "ತೆಗೆದಂತೆ ನನೆಯಲ್ಲಿ ಸಂಮಳವನ್ನು "ಬೀರ್ಪಡಿಸ 
ಬಾಗದಲ್ಲಿ ಕನ್ನೆಯಲ್ಲಿ ಎಷ್ಟು ಸ್ನೇಹ ತೋರಿದರೂ FINTY 


ವಾಗದು, ಹಾಗೆಯೇ ಸೃಷ್ಟಿಗೆ ಮೊದಲು ಎಂದರೆ ನಾಸದೀಯ ಸೊಕ್ತಡ 
ಒಂದಿರಡನೆಯ ಮಂತ್ರಗಳು ಹೇಳುವ ಸ್ಥಿತಿಯಲ್ಲಿ ಶಿವನಿಂದ ಶಕ್ತಿಯು ' 


ಹೊರಹೊಮ್ಮಿ ಇರುವುದಿಲ್ಲವಾಗಿ ಶಿವಾದ್ದೈ ತಸ್ಥಿ ತಿಯೇ ಇರುವುದು, 
ನಾಸದೀಯ ಸೂಕ್ತದಲ್ಲಿ "ಆಭು? ಎಂಬ ಪದವು ಪರಬ್ರ ಹ್ಮ--ಎಂಬ 
ಅರ್ಥದಲ್ಲಿ ಉಪಯೋಗಿಸಿರುವ ಪಾರಿಭಾಷಿಕಪದವು. ಬೃಹೆತ್ವಾತ್‌ಬ್ರಹ್ಮ 
ಎಂಬ ಅರ್ಥದಲ್ಲಿ ಬ್ರಹ್ಮ ಎಂಬ ಪದವು ಪರಮಾತ್ಮನನ್ನು ನಿರ್ದೇಶಿಸಲು 
ಉಪಯೋಗಿಸಿದ ಪಾರಿಭಾಷಿಕ ಪದವಾದರೂ, ಇದನ್ನು ಆ ಅರ್ಥದಲ್ಲಿ 
ಖುಸ್ರೇದದಲ್ಲಿ ಉಪಯೋಗಿಸಿರುವುದು ಕಂಡುಬಂದಿಲ್ಲ, ಬುಗ್ಗೆ (ದದ ಖುಸಿ 
ಗಳು ಸರತತ್ತ ನನ್ನು ನಿರ್ದೇಶಿಸಲು ಯೋಜಿಸಿಕೊಂಡಿರುವ Baroda 
ಪದವು, “ಆಭು? ಎಂಬ ಪದನೇ ಆಗಿದೆ, ಆಭು-ಎಂಬ ಪದಕ್ಕೆ ಟೊಳ್ಳು 
ಎಂಬ ಸಾಮಾನ್ಯ ಅರ್ಥವೂ ಪರಮಾತ್ಮ-ಎಂಬ ಪಾರಿಭಾಷಿಕ ae 
ಇರುವುದನ್ನು ಮೇಲೆ ಹೇಳಿದೆ. ಮ್ಹಾಕ್ಸ್‌ಮುಲರು ನಾಸದೀಯ ಸೂಕ್ತ 
ವನ್ನು ಭಾಷಾಂತರಿಸುವುದರಲ್ಲಿ UR DEO ಪದಕ್ಕೆ *void" ಎಂದು 


ಭಾಷಾಂತರಿಸಿರುವರು. ಸೃಷ್ಟಿ ಯಾದುದೆಲ್ಲವನ್ನೂ ಸತ್‌? ಎಂದರೆ ಇರು 
ವುದು ಎಂದು ಹೇಳುನರಸ್ಸೆ. ಸೃಷ್ಟಿಗೆ ಮೊದಲ ಸ್ಥಿತಿಯು ಸೆದಸ ಸತ್ತುಗಳಿಗೆ ' 
ಮೀರಿ ಇಲ್ಲದಂತೆ ಇರುವುದಕ್ಕೆ x LOSS “ಶೂನ್ಯ, ಬಯಲು” ಎಂಬ | 





ಪಾರಿಭಾಷಿಕ ಪದಗಳಂತೆ ಇರುವ “ಆಭು ಎಂಬ LONE ಪದವನ್ನು l 


CC-0. Jangamwadi Math Collection. Digitized by eGangotri 


LiB ER Mo I, dot ns 





43 


ಈ ಸೂಕ್ತದ ಖುಹಿಯು ನಿಯೋಜಿಸಿಕೊಂಡುದು ಕಂಡುಬರುತ್ತದೆ. 
ಅಷ್ಟೇಕೆ 2— ಶೂನ್ಯ, ಬಯಲು ಎಂಬ ಪದಗಳಿಗೆ ನಾಸದೀಯ ಸೂಕ್ತದ 
“ಆಭು” ಪದವೇ ಹಿನ್ನೆಲೆಯಾಗಿದೆಯೆನ್ನ ಬಹುದು. 


ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್‌ ಪೂರ್ಣಮುದಚ್ಕತೇ | 
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ || 


ಎಂಬ ಸೃಷ್ಟಿ ನಿಷಯದ ಮಂತ್ರದ ಅಭಿಪ್ರಾಯವೇ ಕೆಳಗಿನ ವಚನದಲ್ಲಿದೆ : 


ಬಯಲು ಬಯಲನೆ ಬಿತ್ತಿ ಬಸುಲು ಬಯಲನೆ ಬಳೆದು 
ಬಯಲು ಬಯಲಾಯಿಂತಯ್ಯಾ ಗುಹೇಶ್ವರಾ 


ಬಯಲು ನಿರ್ವಯಲು, ಶೂನ್ಯ, QU, d, ಮೊದಲಾದ ಪಡಗಳಂತೆ 
"ಅಭು' ಎಂಬ ಪದವು ಪರಬ್ರಹ್ಮನನ್ನು ನಿರ್ದೇಶಿಸುತ್ತದೆ. 32:3 eg 
ಆಭು 320030” ಎಂದರೆ ಪರಶಿವಬ್ರ ಹ್ಮವು ಶಕಿ ಕಿ,ವಿಶಿಷ್ಟವಾಯಿತೆಂದರ್ಥ 
'ತಪಸೆಸ್ತನ್ಮಹಿನಾಜಾಯತೈಕಂ' ಎಂಬ [ಪದಗಳು ಪರಶಿವನು ಶಕ್ತಿ 


938 ವಾದುದು ಸೃಷ್ಟಿಗೆ ಉನ್ಮುಖನಾದುದರಿಂದ- ಎಂಬುದನು 
ಸೊಚಿಸುತ್ತದೆ. 


ಇನ್ನು eo, ತವಾದ ಪರಶಿವತತ್ತ್ವನು AM 3ನ್ಮುಖವಾದಾಗ್ನೆ 
ಶಕ್ತಿ ವಿಶಿಷ್ಟವಾಗಿ ' ಹೇಗೆ ವಿಶಿಷ್ಟಾದ್ದೆ NI ಕೂಪರಾಗುವುದೆಂಬುದನ್ನೊ 
ತದನಂತರ ಹೇಗೆ ದ 333 ಜಗತ್ತಾ ಸರಾ ವಿಷಯವನ್ನೂ 
ಕ್ವೀತಾಶ್ಚತರಶ್ರುತಿಯ ಆಧಾರದಿಂದಲೂ ಅದರ ಭಾಷ್ಯಗಳಿಂದಲೂ 
ಮ 


ಯದಾ ತಮಸ್ತನ್ನದಿವಾ ನರಾತ್ರಿರ್ನಸ್ನನ್ನ ಚಾಸಚ್ಛಿವ TE ಕೇವಲಃ | 


ವಿತುರ್ವರೇಣ o ಪ್ರಜ್ಞಾ ಚ ತಸ್ಮಾ 
ತದಕ್ಷರಂ ತತ್‌ ಸ ó ಪ್ರಸೃ ಈ ಹೀ || 


ಶ್ಪೀತಾಶ್ವಕೋಪನಿತ್ತಿತ ಮಂತ್ರವಿದರ ಪದಗಳು ನಾಸದೀಯ 
ಸೂಕ್ತ ದಲ್ಲಿನ ಮುಖ್ಯಪದಗಳೇ, ಆದುದರಿಂದಲೇ ಈ ಮಂತ್ರದ ವಿಜ್ಞಾನ 
ಭಗನದ್‌ಕೃತ ನಿವರಣದಲ್ಲಿ “ನಾಸದಾಸೀನ್ನೋಸದಾಸೀತ್‌ ತನು 


CC-0. Jangamwadi Math Collection. Digitized by eGangotri 


44 


ಆಸೀದಿತಿ ಶ್ರುತ್ಯಂತಕೋಕ್ತಂ” ಎಂದು ಹೇಳಿ ಮೇಲಿನ ಮ 
ನಾಸದೀಯ PSY. ವೇ ಆಧಾರವೆಂಬುದನ್ನು ಸ್ಥ Ik SBU, ನಾಸದೀಯ 
ಸೊಕ್ಕೋಕ್ತ ಪರಬ್ರಹ್ಮನನ್ನು BAND, BaP ಎಂಬ ಮಂಗಳಾರ್ಥವುಳ್ಳ 
ಪದದಿಂದ ಕರೆದಿದೆ, Rara ಒಂದೆರಡನೆಯ ಮಂತ್ರದೆಂತೆ ರವಿಶಶಿದಿನಸಿಕಿ 
ಸೆದಸತ್‌ಗಳೂ ತಮವೂ ಇಲ್ಲದ ಕಾಲದಲ್ಲಿ ಪರಬ್ರಹ್ಮವು "ಸ್ಟೈಧಾ' ಎಂದಕಿ 
ತನ್ನೊಳಗಿನ ಶಕ್ತಿಯಿಂದ ಅವಿಭಾಗವಾಗಿ OR, ತವಾಗಿದ್ದಿ ತೆನ್ನು 
ವುದನ್ನು ಶ್ರೇತಾಶ್ಚತರಶ್ರುತಿಯೂ ಹೇಳುತ್ತದೆ. ಇದರ ಪೀಕಂಕಭಾ ಸುಡ 
ಹೇಳಿದುತೆ-ಸ್ಟೂ © ಸೂಕ್ಷ್ಮ ಚೇತನಾಚೇತನ ಸದಸದ್‌ವ್ಯಕ್ತಿ ವ್ಯವಸ್ಥಾ 
ರಹಿತಂ ಸರ್ವಮಿದಂ ತನೋಭೊತಮಾನರ್ತತ, dx E ಏನಾ 
ದ್ವಿತೀಯಃ ಕೇವಲಃ” ಎಂದರೆ ಸ್ಥೂಲಸೂಕ್ಷ್ಮ ಜೇತನಾಜೇತನ ABAH 
ಶ್ರ ವ್ಯವಸ್ಥೆಯಿಲ್ಲದೆ ಇದೆಲ್ಲವನ್ನು ತಮಸ್ತು 3 ಆವರಿಸಿ ಶಿವನು ಕೇನಲ 
ಅದ್ವಿತೀಯನಾಗಿದ್ದನು. ಮೂರನೆಯ WhID ಹಳದ ಶಕ್ತಿ 
Dadi ಸ್ಥಿತಿಯಿದು. ಸಡಸದ್‌ವ್ಯಕ್ಷಿವೃವಸ್ಥೆಯನ್ನು ತೋರಡ 
ತಮದಂತೆ ವ್ಯಾಪಿಸಿರುವ ಮಾಯೆಯಿಂದ E ನಾಡ ಮಾಯಿಪರಶಿನ 
INI. "ಪ ಪ್ರಜ್ಞಾ ಚ ತಸ್ಮಾತ್‌ BAS ಪ್ರ eere ಎಂಬ ಶ್ವೇತಾಶ್ವತರ 
ಶ್ರುತಿಯ ಕೊನೆಯ merid. ವಿವರಣೆಯು ಶ್ರೀಕಂಠಭಾಷ್ಕದಲ್ಲಿ ಹೀಗಿದೆ-- 
pan ಿತ್‌-ತಾದೃಶಾತ್‌ ಸ್ವನಿಲೀನ ಸ್ಟೇತರ ನಿಖಲ ಜಿಡಚಿತ್‌ 
ಪ್ರಸಂಜಾತ್‌, ಅದಿ ತೀಯಾ, 2o ನಿತ್ಯಸಿದ್ಧಾ, ತ 
ತನೊಲ್ಬಸನೋದಿನೀ, ಮಹಾಸ್ಫು ರಣರೂಪ್ಮಾ ಪರಮಾ, ಪ್ರಜ್ಞಾ 

ಜ್ಞಾನಶಕ್ತಿ ಪ್ರಸೃತಾ ಪ್ರಾನರ್ತತ?, ಮಾಯಿಯಾದ "m 
ನಿಲೀಕವಾದ, ಚಿದಚಿತ್‌ ಪ್ರಸಂಚದಿಂದ ತಮಸ್ಸನ್ನು ಪರಿಹರಿಸುವ ಮಹಾ 
ಸ್ಪುರಣರೂಸಳಾದ ಜ್ಞಾನಶಕ್ತಿಯು ಆನಿರ್ಭವಿಸುವಳು ಎಂದು ಶ್ರೀಕಂಠ 
ಭಾಷ್ಯದಲ್ಲಿ ವಿವರಣೆಯಿದೆ. ಇದೇ ° ತಪಸಸ್ತ ನ Sona ONH dci ಎಂಬ 
ನಾಸದೀಯ ಸೂಕ್ತದ ಮೂರನೆ ಖುಕ್ಳಿನ ತೊನೆಯ ಭಾಗದ ವಿವರಣೆ, 


ನಾಸದೀಯ ಸೂಕ್ತದ ನಾಲ್ಕನೆಯ ಮಂತ್ರ 
ಕಾಮಸ್ತದಗ್ರೇ ಸಮವರ್ತತಾಧಿ ಮನಸೋ ರೇತಃ ಪ್ರಥನುಂ 


CC-0. Jangamwadi Math Collection. Digitized by eGangotri 


f 








45 


ಯೆದಾಸೀತ್‌1  ಸತಕೋಬಂಧು:ಮುಸತಿ: ನಿರವಿಂದನ್‌3 ಹೃನಿ 
ಪ್ರತೀಷ್ಯಾ* ಕನಯೋಕ ಮನೀಷಾ ॥ ೪ ॥ 


ಪ್ರತಿಸದಾರ್ಥಮನಸೋರೇತಃ — ಮನಸ್ಸಿನ ಬೀಜರೂಪವಾಗಿ, 
ಯತ್‌ ಎ ಯಾವುದು ಆಸೀತ್‌ ಎ ಇದ್ದಿತೋ, ತತ್‌ ಎ ಅದೇ, ಕಾಮಃ = 
ಸೃಷ್ಟಿ ಯನ್ನು ನಿರ್ಮಿಸುವ ಇಚ್ಛಾಶಕ್ತಿಯಾಗಿ, ಸಂ ಅಧಿಅನರ್ತತ= ಹೊರ 
ಹೊಮ್ಮಿತು, ಅಸತಿ ಎ 933,99, ಸತಃ ಎ ಸತ್ತಿಗೆ, ಪ್ರಥಮ ಬಂಧುಂ = 
ಮೊದಲನೆಯ ಸಂಬಂಧವೆಂದ್ಕು ಕನಯಃ ಎ ಕ್ರಾಂತದರ್ಶಿಗಳಾದ MA 
ಗಳು, ಮನೀಷಾ= ಬುದ್ಧಿಯಿಂದ, ಪ್ರತೀಷ್ಯ = Awal ಮಾಡಿ, ಹೃದಿ ಎ 
ತಮ್ಮ ಹೈದಯದಲ್ಲಿ ನಿರನಿಂದನ್‌ = o, ಯಿಸಿಕೊಂಡರು. 


ಸದ್ಯಾನುವಾದ.... 
ಉದಿಸಿತಗ್ರ ದೊಳ* ಮನದೆ ಬೀಜದ ರೂಪದೀ | 
ಆದೆ ವರ್ಧಿಸಿದುದು ಸೃಜಿಸಲೆಳಸುವ ಕಾಮಂ | 
ಮೊದಲ ಸಂಬಂಧಮಿಂತು ಸತ್ತಿ ಗಸತ್ತಿ ನೊಳ್‌ | 
ಹೃದಯದೊ೪ಳ* ಯೋಗಿಗಳ ಚಿಂತಿಸಿ ತಿಳಿದರಿದಂ || 


ಸರಳಾನುವಾದ- -ಪರಶಿವಬ್ರಹ್ಮಕ್ಕೆ ಜಗತ್ತನ್ನು ಸೃಷ್ಟಿಸಬೇಕೆಂಬ 
ಲೀರೆಯುಂಟಾಯಿತ್ನು ಜೀಜರೂಪವಾಗಿದ್ದ ಸೈಜಿಸಬೇಕೆಂಬ ಇಚ್ಛೆಯೇ 
ಇಚ್ಛಾಶಕಿ, ಯಾಗಿ ಹೊರಹೊನ್ಮಿತು. ಅಸೆತ್ತಿಥಿಂದ ಸತ್ತೆನಿಸುವ ವ್ಯಕ್ತ 
ಜಗತ್ತು ಸೃಷ್ಟಿಯಾಗುವ ಸಂಬಂಧವು. ಹೀಗೆ ಮೊದಲು ಆಯಿತು. 
ಕ್ರಾಂತದರ್ಶಿಗಳಾದ ಖುಹಿಗಳು ವಿಚಾರಮಾಡಿ ಹೇಗೆ ಅಸತ್‌ ಸತ್ತಾಗಲು 





ಸಾಯಣ ಭಾಷ್ಯಾಧಾರ : 

1. ಸತೋಬಂಧುಂ-ಸತ£-ಸತ್ತೇನ ಇದಾನೀಂ ಅನಂಭೂಯಮಾನಸ್ಯ 
ಸರ್ವಸ್ಯ ಜಗತಃ, ಬಂಧಂಂ-ಬಂಧಕಂ ಹೇತುಭೂತಂ. 2. ಅಸತಿ-ಸದ್‌ ವಿಲಕ್ಷಣೇ 
ಅವ್ಯಾಕೃತೇ ಕಾರಣೇ. 3, ನಿರವಿಂದನ*-ನಿಷ್ಠೃಷ್ಯಾಲಭಂತ ವಿವೇಚ್ಯಾ 
Sedgé. 4, ಪ್ರತೀಷ್ಯ-ವಿಚಾರ್ಯ. 5. ಕವಯಂ- ಆತೀತಾನಾಗತ 
ವರ್ತಮಾನಾಭಿಜ್ಞಾ ಯೋಗಿನಃ. 6.ಮನೀಷಾ-ಮನೀಷಯಾ ಬುದ್ಧ್ಯಾ. 


CC-0. Jangamwadi Math Collection. Digitized by eGangotri 


46 


ಕಾರಣವಾಗಿದೆಯೆಂದು ವಿಮರ್ಶೆಯಿಂದ ತಿಳಿದುಕೊಂಡರು ಎಂಬುದು 
ತಾತ್ಸೆರ್ಯ, 


ವಿವೇಚನೆ ಯಾವ ಕೆಲಸವನ್ನಾದರೂ ಮಾಡುವ ಮೊದಲು 
ಅದನ್ನು ಹೇಗೆ ಮಾಡಬೇಕೆಂಬುದನ್ನು ಆಲೋಚಿಸಿ ಆ ಆಲೋಚನೆಗೈ 
ಅನುಸಾರವಾಗಿ ಆ ಕೆಲಸವನ್ನು ಮಾಡುತ್ತೇವೆ. ಆದರೆ ಇವೆಲ್ಲಕ್ಕೂ 
ಮೊದಲು ಆ ಕಾರ್ಯವನ್ನು ಮಾಡಬೇಕೆಂಬ ಇಚ್ಛೆಯು ಇಲ್ಲದಿದ್ದರೆ, 
ಆ ಕಾರ್ಯವನ್ನು ಮಾಡುವುದು ಇರಲಿ ಆ ವಿಷಯವಾಗಿ ಆಲೋಚನೆ 
ಯನ್ನು ಸಹಾ ಮಾಡುವುದಿಲ್ಲ. ಹಾಗೆಯೇ ಜಗತ್ತು ಸೃಷ್ಟಿ ಯಾಗಬೇಕಾ 
dà, ಪರತಿವಬ್ರಹ್ಮಕ್ಕೆ ಹಾಗೆ ಮಾಡಬೇಕೆಂಬ ಇಚ್ಛೆ ಯುಂಬಾಗಿರಬೇಕು. 
ಆ ಇಚ್ಛೆಗೆ ಅನುಸಾರವಾಗಿ ಹೇಗೆ ಮಾಡಬೇಕೆಂಬ ಜ್ಞಾನಮಯ 
ತನಸ್ಸೆಂಬ ವಿಚಾರವನ್ನು ಮಾಡಿರಬೇಕು. ಅರ್ಥಾತ್‌ ಪರಶಿವಬ್ರಹ್ಮದಲ್ಲಿ 
ಇಚ್ಛಾಶಕ್ತಿ ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಕ್ರಮವಾಗಿ ಆನಿರ್ಭಾವವಾದವು. 


ಅನಾದಿ ನಿಧನಾತ್‌ ಶಾಂತಾತ್‌ ಶಿವಾತ್‌ ಪರಮಕಾರಣಾತಠ್‌| 
ಇಚ್ಛಾಶಕ್ತಿರ್ವಿನಿಷ್ಕ್ವಾಂತಾ ತತೋ ಜ್ಞಾನಂ ತತಃ ಕ್ರ್ರಿಯಾ| 
ತತ್ರೋತ್ಸನ್ನಾನಿ ಭೂತಾನಿ ಭುವನಾನಿ ಚತುರ್ದಶ || 


. . ನಾಸೆದೀಯಸೂಕ್ತದ ಮೂರನೆಯ ಮಂತ್ರದಲ್ಲಿ ಹೇಳಿರುವ “ತಪಸಾ 
ತನ್ಮಹಿನಾಜಾಯತ್ತೆ ಕಂ? ಎಂಬ ಭಾಗದ ಸಾಯಣ ಭಾಷ್ಯದಲ್ಲಿ «ಶ್ರಪಸಃ 
ಸ್ರಷ್ಟವ್ಯ ಸರ್ಯಾಲೋಚನ ರೂಪಸ್ಯ ಮಹಿನಾ ಮಹಾತ್ಮನ 
ಅಜಾಯತ ಉತ್ಪನ್ನಂ” - ಎಂದು ಹೇಳಿದೆ, ತಪಸ್ಸೆಂದರೆ AMAN 
ಪರ್ಯಾರೋಚನೆಯ ರೂಪವಾದ ತಪಸ್ಸು ಎಂದು ಈ ಸಾಯಣಭಾಸ್ಯದಲ್ಲಿ 
ಹೇಳಿರುವುದಲ್ಲದೆ, "ಜ್ಞಾನನುಯಂ ತಪಃ'-ಎಂಬ ಮುಂಡಕೋಪನಿಸತ್ತಿನ 
' ಆಧಾರವನ್ನು ಕೊಟ್ಟಿದೆ, ತಪಸ್ಸು ಜ್ಞಾನಮಯವಾದುದು ಎಂದು ಇದರೆ 
ಅರ್ಥ. ಈ ಆಧಾರವುಳ್ಳ ಮುಂಡಕೋಪನಿಷತ್ತಿನ ಮಂತ್ರದ ಹಿಂಡಿನ 
ಮಂತ್ರವು "ತಸಸಾ ಚೀಯತೇ ಬ್ರಹ್ಮ'- ಎಂದರೆ ಬ್ರಹ್ಮವು ತಸಸ್ಸಿನಿಂದ 
ಉಬ್ಬುತ್ತದೆ ಎಂಬ ಅರ್ಥವುಳ್ಳ ವಾಕ್ಯದಿಂದ ಪ್ರಾರಂಭವಾಗುತ್ತದೆ. 
ಈ ಮಂತ್ರಹ ಶಾಂಕರಭಾಸ್ಯದಲ್ಲಿ ತಪಸಾ ಜ್ಞಾನೋತ್ಪತ್ತಿ ವಿಧಿಜ್ಞ 


CC-0. Jangamwadi Math Collection. Digitized by eGangotri 





47 


doJe' ಎಂಬ ವಿವರಣೆಯಿದೆ. ಪರಬ್ರಹ್ಮೆಕ್ಸೆ ಸೃಷ್ಟಿಸೆಬೇಕೆಂಬ ಇಚಿ 

v) ej e) 
ಯುಂಟಬಾದರೆ ಜಗತ್ತನ್ನು ಹೇಗೆ ಉತ್ಪತ್ತಿ ಮಾಡುವುದು ಎಂಬುದನ್ನು 
ಅರಿತುಕೊಂಡು AAT Maha ಮಾಡುವುದೆಂದು ಅಭಿಪ್ರಾಯ, 
ಶ್ರೀಶಂಕರಾಜಾರ್ಯರು ಬ್ರಹ್ಮನು ಸೃಷ್ಟಿ ಮಾಡಲು “ಜ್ಞಾ ನಕ್ರಿಯಾ 
ಶೆಕ್ತಿ $ಧಷ್ಮಿತ”ವಾಗುವುದೆಂದು ಅನರ ಮುಂಡಕಶ್ರುತಿಯಿದರ ಭಾಷ್ಯದಲ್ಲಿ 
ಹೇಳಿದ್ದಾರೆ. ಶಾಂಕರಭಾಷ್ಯದ ಈ ಪದಗಳ ಆನಂದಗಿರಿಯ ಟೀಕೆಯಲಿ 
“ಜ್ಞಾನಶಕ್ತಿ De, ಕ್ರಿಯಾಶಕ್ತಿಭಿಃ ಚ CAA ತಂ.ನಿಶಿಷ್ಟಂ?.. 
ಎಂದು ಹೇಳಿದೆ, ಅರ್ಥಾತ್‌ ಪರಶಿವಬ್ರಹ್ಮಕ್ಕೆ ಸೃಷ್ಟಿಸಲು ಇಚ್ಛಾ ಶಕ್ತಿ 
ಯುಂಟಾಗಲ್ಕು ಅದು ಜ್ಞಾನಶಕ್ತಿ ಯಿಂದಲೂ ಕ್ರಿಯಾಶಕ್ಷಿಯಿಂಪಲೂ 
ವಿಶಿಷ್ಟವಾಗಬೇಕೆಂದು ಹೇಳಿದಂತಾಯಿತು. “ಏಕೊ ನರ್ಣಾ ಬಹುಧಾ 
ಶಕ್ತಿಯೋಗಾತ್‌* ಎಂದು ಪ್ರಾರಂಭವಾಗುವ ಶ್ವೇತಾಶ್ವತರ ಶ್ರುತಿಯ 
ಶಂಕರಭಾಷ್ಯದಲ್ಲಿ “ನಾನಾಶಕ್ತಿ ಯೋಗಾತ್‌” ಎಂಬ ಪದಗಳಿಗೆ 
“ಬಹುಧಾ ಶಕ್ತಿಯೋಗಾತ್‌” ಎಂಬ ವಿವರಣೆಯಿದೆ, ಆದುದರಿಂದ 
ಪರಶಿನಬ್ರಹ್ಮೆವು ಇಚ್ಛಾ ಜ್ಞಾನಕ್ರಿಯಾಶಕ್ಷಿನಿಶಿಷ್ಟವಾಗಿ, ಕಾರ್ಯವನ್ನು 
ಮಾಡುವುದೆಂಬ :ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಬೇಕಾದಷ್ಟು ಆಧಾರ 
ನಿಷೆಯೆಂದಾಯಿತು. 


ನಾಸದೀಯ ಸೊಕ್ತದ ನಾಲ್ಕನೆಯ ಮಂತ್ರದ “ಸತೋಬಂಧು 
DAS? ಎಂಬುದರ ಸಾಯಣಭಾಸ್ಯದಲ್ಲಿ “ಸರ್ವಸ್ಯ ಜಗತೋಬಂಧುಂ . 
ಬಂಧಕಂ ಹೇತುಭೂತಂ” ಎಂಬ ವಿವರಣೆಯಿದೆ. ಪರಶಿವಬ್ರಹ್ಮವು 
ಸೃಷ್ಟ್ಯ್ಯುನ್ಮುಖವಾಗಿ ಶಕ್ತಿ ವಿಶಿಷ್ಟವಾಗಲು, ಅವ್ಯಕ್ತವಾದ “ಅಸತ್‌? 
'ಎಂದರೆ ಅವ್ಯಾಕೃತವು ಹೊರಹೊನ್ನಿ ವ್ಯಕ್ತರೂಸವಾದ ಜಗತ್ತೆಲ್ಲವೂ ಹೊರ 
ಹೊಮ್ಮಲು ಹೇತುಭೂತ ಎಂದರೆ ಕಾರಣವು ಆಯಿತೆಂದು ಭಾವ, ಈ 
ನಿಚಾರವೆಲ್ಲವೂ ನಿನೋ ಹೇಗೋ ಹೇಳಿದ ಮಾತಲ್ಲ. ಕ್ರಾಂತದರ್ಶಿಗಳಾದ 
ಖುಹಿಪ್ರಂಗವರು ಬುದ್ಧಿ ಯನ್ನು ಉಪಯೋಗಿಸಿ ವಿಚಾರಮಾಡಿ, ಹಾಗೆ 
'ನಿಜಾರಕ್ಕೆ ಒಳಗಾದುದು ಅವರ ಹೈದಯಕ್ಕೆ ಆ ಪ್ಯಾಯಮಾನವಾಗಿದ್ದಿ 33. 
ಎಂದರೆ ಅನುಭವವೇದ್ಯವಾಯಿತು ಎಂಬುದು. “ನಿರವಿಂದನ್‌ ಹೃದಿ 


CC-0. Jangamwadi Math Collection. Digitized by eGangotri 





48 
gj Bess, ಕವಯೋ ಮನೀಷಾ? ಎಂಬ ಈ ಮಂತ್ರದ ಅಂತ್ಯಭಾಗದ:' 
ಅಭಿಪ್ರಾಯ, 
ನಾಸದೀಯ ಸೊಕ್ತದ ಐದನೆಯ ಮಂತ್ರ 


ತಿರಶ್ತೀನೋ ನಿತತೋ ರಶ್ಮಿಕೇಷಾಮಧಃ A ಿದಾಸೀಡುಪಕಿ: 
ಸ್ವಿದಾಸೀತ್‌ |: ಕೇತೋಧಾ ಆಸನ್‌3 ಮಹಿನಾನ ಆಸನ್‌3. 
ಸ್ವಧಾ ಅವಸ್ತ್ರಾತ್‌« ಪ್ರಯತಿಃ ಪ ಪರಸ್ತಾತ್‌ |i 


CL 


ಪ್ರತಿಸದಾರ್ಥಏಸಾಂ = ಈ ಶ್ಮಿಃ = (ಸೃಷ್ಟಿಕ್ರಿಯಾ) 
83,050, SUB (gio ಅಡ್ಡ ಲಾಗಿಯೂ, SGAS = 'ಕೆಳಗಜಿಯ 
ಲ್ಲಿಯೂ, ಉಪರಿಸ್ಟಿತ್‌ = ಮೇಲುಗಡೆಯಲ್ಲಿಯೂ, ವಿತತಃ ಆಸೀತ್‌ 
ವಿಸ್ತಾರವಾಗಿ BIA,  ರೇತೋಧಾ — ಬೀಜಪ್ರದವಾದವು (ಎಂದಕೆ 
Bats, air ಜೀವರುಗಳು, ಆಸರ್‌ = ಉತ್ಪನ್ನವಾದವು, ಮಹಿ 


ಮಾನಃ = Bagan (ಎಂದರೆ ನಿಯದಾದಿ ಭೋಗ್ಯವಸ್ತುಗಳು), 


ಸಾಯಣ ಭಾಷ್ಯಾಧಾರ 


1, ವಿಯದಾದಿ ಭೂತೆಜಾತಾನಿ ಸೃಜತಾ೦ ರಶ್ಮೀ ರಶ್ಮೀ ಸದೃಶೋ 
. ಯಥಾ ಸೂರ್ಯರ ಶ್ಮಿರುದಯಾನಂತರಂ "ನಿಮೇಷ ಮಾತ್ರೆ i3 dada 
ಸರ್ವಂ nan ಪೋತಿ ತಥಾ ಶೀಘ್ರಂ ಸರ್ವತ್ರ: EE ಯಃ 
ಕಾರ್ಯವರ್ಗೊೋ ವಿತತೋ ವಿಸ್ತ J3 ಆಸೀತ್‌. 2. Be ತೋಧಾ ರೇತಸೋ 
ಬೀಜಭೂತಸ್ಯ ಕರ್ಮಣೋ ವಿದಾತಾರಃ ಕರ್ತಾರೋ ಭೋಕ್ತಾರಶ್ಕ 
ಜೀವಾ ಆಸಸ್‌. 3. ಮಹಿಮಾನಃ ಮಹಾಂತೋ ವಿಯದಾದಯೋ 
BRCM » ಆಸನ; ಏವಂ ಮಾಯಾ ಸಹಿತಃ ಪರಮೇಶ್ವರಃ ಸರ್ವಂ ಜಗತ್‌ 





ಸೃಷ್ಟಾ ಸ್ವಯಂ ಚಾನುಪ್ರವಿಶ್ವ ಭೋಕ್ತ ಭೋಗ್ಯ ದಿ ರೂಪೇಣಿ 
ವಿಭಾಗಂ ಕೃತವಾನಿತ್ಯರ್ಥಃ, 4. ಸ್ವಧಾ ed sedi» ತತ್‌ ಭೋಗ್ಯ 
ಪ್ರ ಪಂಚೋತವಸ್ತಾ ತ" ಅಪರೋ TE ಷ್ಟ ಆಸೀತ್‌. 5. ಪ್ರಯತಿ s 


ಪ್ರಯತಿತಾಭೆ ಭೋಕ್ತಾ ಪರಸ್ತಾ ತ್‌ಪಲೆ-ಉತ್ಕೆ Tr BAC SE, 


CC-0. Jangamwadi Math Collection. Digitized by eGangotri 








49 


ಆಸನ್‌ = WSF ವಾದವು, ಸ್ವಧಾ = ಅನ್ನರೂಪವಾದ ಭೋಗ್ಯವರ್ಗವು, 
ಅವಸ್ಥಾತ್‌ = WAY, ಪ್ರ ಯತಿಃ = ಭೋಕ್ತೃವರ್ಗವ್ರ, ಪರಸ್ತಾತ್‌ — 
ಶ್ರೇಷ್ಠವು, 

ಸರಳಾನುವಾದ. - ಸೂರ್ಯೋದಯವಾದ ಕೂಡಲೇ ಸೂರ್ಯ 
ರಶ್ಮಿಗಳು ಒಂದೇ ಬಾರಿಗೆ ಎಲ್ಲೆಲ್ಲಿಯೂ ಹರಡುವಂತೆ ಸ ಸ್ಟಿಕ್ರಿಯೆಯು 
ಆರಂಭವಾದ ಕೂಡಲೇ ಸೃಷ್ಟಿಯು ಎಲ್ಲೆಲ್ಲಿಯೂ ಹರಡಿತು. ವಿಸ್ಲಾರವಾದ 
ಆಕಾಶಾದಿ ಭೋಗ್ಯವರ್ಗವೂ ಅದಕ್ಕಿಂತಲೂ ಶ್ರೇಷ್ಠವಾದ ಚೋಕ್ತ 
ನರ್ಗವೂ ಹೊರ ಹೊನ್ಮಿ , ಜಗತ್‌ ಸೃಷ್ಟಿಯಾ ಖಯಿತೆಂದು ಭಾವ. 


ಸದ್ಯಾನುವಾದ... 
ಹರಡಿದುದು ಸೃಷ್ಟಿಕ್ರಿಯಾ ರಶ್ಮಿಯೆತ್ತಲುಂ | 


ಹರಡಿದುದಂ ಮೇಲೆಡೆಗೆ ಕೆಳಗಡೆಗೆ ವಿಸ್ತೃತಂ | 
ಹರಡಿದುದಂ ಬಿಡಮೊಡನೆ ಮಿಗಿಲಡ್ಡ ವಾಗಿಯಂಂ | 

ಉರೆ ಶ್ರೇಷ್ಠ Peet, Bs ಭೋಗ್ಯ ವರ್ಗಕಿಂ| 
ಹೊರಹೊಮ್ಮಿದವು ಮಹಾಂತ ಭೋಗ್ಗವರ್ಗಗಳ್‌ | 
ನೆರೆಬೀಜ ಭೂತ ಕರ್ಮದ ಕರ್ತೃ Geert, Nes || ಜ| 


ನಿನೇಚನೆ - ಸೃಷ್ಟಿ ಕ್ರಿಯೆಯು ಪ್ರಾರಂಭವಾದ ಕೂಡಲೇ ಎಲ್ಲೆಲ್ಲಿಯೂ 
ಅದು ಹೆರಡಿತೆಂದು ಈ ಖುಕ್ಕಿಯಲ್ಲಿ ಹೇಳಿರುವುದರಿಂದ ಮನುಷ್ಯನೂ 
ಮೃಗಗಳೂ, ತರುಗಳೂ, ಗಿರಿಗಳೂ ಎಲ್ಲವೂ ಒಂದೇ ಕಾಲದಲ್ಲಿ ಸೃಷ್ಟಿಯಾದ 
ನೆಂಬ ಭಾವನೆಯು ಬರಬಹುದು, ಆದರೆ ಈ ಮಂತ್ರದ ಅಭಿಪ್ರಾಯವು 
ಹಾಗಲ್ಲ ಏಕೆಂದರೆ ಮುಂದಿನ ಮಂತ್ರದಲ್ಲಿಯೇ “ಅರ್ವಾಗ್‌ ದೇನಾ ಅ 
ನಿಸರ್ಜನೇನ” ಎಂದು ಮೊದಲಾಗಿ ಹೇಳಿರುವುದರಿಂದ ದೇವತೆಗಳ 
ಉತ್ಪತ್ತಿಯು ಸೃಷ್ಟಿಯ ಸ್ವಲ್ಪ ಭಾಗವು ಆದನಂತರ ಆಯಿಕೆಂದು ಹೇಳಿದೆ. 
WCBS ದಶಮಮಂಡಲದಲ್ಲಿಯೇ ಸೈಸ್ಟಿ ಯಲ್ಲಿ ಮೊದಲು ಅಸತ್‌ನಿಂಹ 
ಸತ್‌ ಆಯಿತೆಂದೂ, ಅನಂತರ ದಿಕ್ಕು ಮೊದಲಾದವುಗಳೂ ಅನಂತರ 
ವೃಕ್ಟಾದಿಗಳೂ ಆದುವೆಂದೂ ಹೇಳಿದೆ. 


CC-0. Jangamwadi Math Collection. Digitized by eGangotri 





50 


ದೇವಾನಾಂ ಯುಗೇ$ ಪ್ರಥಮೇತ ಸತಃದಸಜಾಯತ | 
ತದಾತಾ ಅನ್ವಜಾಯಂತ ತಮತ್ತಾನ 3340 || (ಯು೧೦-೭೨.೩) 


ತೈತ್ತರೀಯ ಉನಸನಿಸತ್ತಿನಲ್ಲಿ ಆತ್ಮೆನಿಂದ ಆಕಾಶವೂ ಆಕಾಶದಿಂದ 
ವಾಯುವೂ, 352313923 ಅಗ್ನಿಯೂ, ಅಗ್ನಿಯಿಂದ WOR, ಜಲದಿಂದ 
ಪೃಥ್ವಿ ಯೂ, ಪೃಫ್ವಿಯಿಂದ ವನಸ್ಸಕಿಗಳೂ ಅವುಗಳಿಂದ ಅನ್ನವೂ, ed, 
ದಿಂದ ಪುರುಷನೂ ಉತ್ಸತ್ತಿಯಾದುದನ್ನು ಹೇಳಿದೆ : 


ಆತ್ಮನ ಆಕಾಶಃ ಸಂಭೂತಃ ಆಕೂಶಾತ್‌ ವಾಸಂಃ ವಾಯೋರಗಿ। 
ಅಗ್ನೇರಾಪಃ ಅದ್ಭ್ಯಃ ಪೃಥವೀ, ಪೃಥಿವ್ಯಾ ಓಷಧ ಮಃ ಓಸನೀಭ್ಯೋತನ್ನಂ, 
ಅನ್ನಾ ತ ಪುರುಷಃ. 


ಡಾರ್ನಿನ್ನನ ನಿಯಮದಂತೆ ಸೂಕ್ಷ್ಮ ಚೀತನವಾದನುಗಳಿಂಸ 
ಸೃಷ್ಟಿಯು ಪ್ರಾರಂಭಿಸಿ ಅತ್ಯಂತ “ಚೈತಕ್ಯವುಳ್ಳ ಪ್ರಗಳನ್ನು ಕ್ರಮನಾಗಿ 
ಉನ್ಭವಿಸಿಸುವುದೆಬ ಕಲ್ಪಸೆಸು ಉಪರಿಸತ್ತಿನನ್ಸಿಯೂ ಹಾಗೆಯೇ ವಚನ 


d 


ನಾಜ್ಮಯವಶ್ಲಿಯೂ ಕಂಡು ಬರುತ್ತದೆ : 


_. ಏನೆಂದೆನಲಿಲ್ಲದ ಮಹಾಘನವು ತನ್ನ ಲೀಲೆಯಿಂದ ತಾನೇ ಸ್ವಯಂಭು 
ಲಿಂಗವಾಯಿತಂ, ಲಿಂಗದಿಂದಾಯಿಂತು ಶಿವಶಕ್ಸ್ಯಾತ್ಮಕ, ಆ 3573, ತ್ಮಕ 
ನಿಂದ ಆಯಿತು ಆತ್ಮ, ಆತ್ಮನಿಂದಾದುದು ಆಕಾಶ, ಆಕಾಶದಿಂದಾದುದು 
ವಾಯು, ವುಯುವಿರಿಂದಾದುದುಅಗ್ನಿ ಅಗ್ನಿಯಿಂದಾದುದು ಅಪ್ಪು, 93), 
ಏನಿಂದಾದುಮ ಪೃಥ್ವಿ, ಪೃಥ್ವಿ ಯಿಂದಾದುದು avo ಜೀವವೆಲ್ಲ, ಇವೆಲ್ಲ 
ನಿಮ್ಮ ನೆಕಹಿನಿಂದಾದುವು ಚಿಮ್ಮಲಿಗೆಯ ಚೆನ್ನಿ ಗರಾಮಾ. 


ಇಹಶೋಕದೆ ಸೃಷ್ಟಿಯು ಆಕಾಶದಿಂದ ಪ್ರಾರಂಭಿಸಿ ಸೆಕಲ 
ಸನಾನಳಿಯುವತಿಗೆ ಕ್ರಮನಾಗಿ ಉಪ್ಸವಿಸುವುಸನ್ನು ಗಮಸಿಸಬಹುದು. 


ಈ ಮಂತ್ರದ ಸಾ ಯಣಭಾಷ್ಯದಲ್ಲಿ “ಮಾಯಾ ಸಹಿತಃ BONN 
ಶ್ವರ; ಸರ್ವಂ ಜಗತ್‌ ARI, ಸ್ವಯಂ ಚಾನುಶ್ರನಿತ್ಯ BALE,» 
ಭೋಗ್ನಾದಿ ರೂಸೇಣ ವಿಭಾಗ BITS Bry? ಎಂದು & 


ಶ CC-0. Jangamwadi Math Coll&tion. Digitized by eGangotri 





51 


ಮಂತ್ರದ ವಿವರಣೆಯನ್ಲಿ ಹೇಳಿದೆ, ಇದರಲ್ಲಿ ಸೃಷ್ಟಿ ಕರ್ತನು ಸ 
ಸಹಿತಃ ಪರಮೇಶ್ವರಃ' ಎಂದರೆ ಶಕ್ತಿವಿಶಿಷ್ಟ ನಾದ ಪಠನೆ ಶೇಶ್ವರನು ; 

ಯಾದುದರಲ್ಲಿ ಭೋಕ್ಟ್ಯ ಭೋಗ್ಯ adn ನಿಭಾಗನನ್ನು RR 
ಕಂಡುಬರುತ್ತ d. E Ec ಶ್ವೇತಾಶ್ವತರ ಉಪಷತ್ತಿ ನನ್ಲಿಯೂ 
ಕಂಡುಬರುತ್ತದೆ. “ಭೊಂಕ್ತಾ ಭೋಗ ಪ್ರೇರಿತಾರಂಚ ಮತ್ತಾ 
ಸರ್ವಂ ಪ್ರೋಕ್ತ o ಪ್ರಿ Sido ಬ್ರ ಹ beda ಎಂದು $992, ತರ 
ಉಪನಿಷತ್ತಿನಲ್ಲಿ ಹೇಳಿರುವುದರಲ್ಲಿ ಭೋಕ್ತಾ ` ಭೋಗ್ಯ ಮತ್ತು ಫ್ರೇರಿತಾರಂ 
ಎಂದರೆ ಪೇಕಕನಾದ ಈಶ್ವ ರನು 302) ತ್ರಿವಿಧವಾಗಿರುವುದು. ಬ ಬ್ರ ಹ್ಮನೆಂದು. 
ಹೇಳಿದೆ, ಶಿವಮಹಾಪುರಾಣದಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನ ಇದೇ 
ಮೊದಳಾದ ಶ್ಲೋಕಗಳು ಉದ್ದ ತನಾಗಿರುವುದರಿಂದ ಆ ಪುರಾಣಕ್ಕೆ ಈ 
ಉಪನಿಷತ್ತು tod, ಲೆಯೆಂಬುದು ಸ್ಪಷ್ಟ. ಈ ಪುರಾಣದ ಅನೇಕ 
ಶ್ಲೋಕಗಳು 3 (ಕಂಠಭಾಷ್ಯ ದಲ್ಲಿಯೂ ಶ್ರೀಕರಭಾಷ್ಯದಲ್ಲಿಯೂ 
ಅಧಾರವಾಗಿ ತೆಗೆದುಕೊಳ್ಳ $95 H ಸ್ಟ O WIR ಸಿದ್ಧಾಂತ ಶಿಖಾಮಣಿ 
ಯಲ್ಲಿಯೂ ಇದು ಜು "ಭೋಕ್ತಾ ಭೋಜ್ಯಂ ಪ್ರೇರ 
ಯಿತಾ ವಸ್ಮುತ್ರಯಮಿದಂ 3,90" ಎಂದು ಸಿದ್ಧಾಂತ ಶಿಖಾಮಣಿ 
ಯಲ್ಲಿಯೂ ಹೇಳಿದೆ. ನೀರಶೈ sid, ಇದೇ ಮೊದಲ ಲಾದ ನಿಲುವಿಗೆ 
ಶಿನಮಹಾಪ JTINA ಕ್ವೇತಾಶ್ವತಕೋಪಫಿಸತ್ತೂ ಹಾಗೂ ನಾಸದೀಯ 
ಸೂಕ್ತವೂ ಹಿನ್ನೆಲೆಗಳೆಂಬುದು ಗಮನಾರ್ಹವಿಷೆಯನಾಗಿದೆ. ಶಕ್ತಿನಿಶಿಷ್ಟ 
ಕಿನನು ಜಗತ್ತಾಗಿ ಹೊರಹೊಮ್ಮಿ, ಅದರಲ್ಲಿ ಅಂತರ್ಯಾಮಿಯಾಗಿದ್ದು 
ಕಾಪಾಡಿ ಕೊನೆಗೆ ತನ್ನಲ್ಲಿ ಲಯಗೊಳಿಸಿಕೊಳ್ಳು ವನೆಂಬ ವೀರಶೈ ನರ 
ಮುಖ್ಯ ಸಿದ್ಧಾಂತಕ್ಕೂ ಮೇಲ್ಕಂಡ ಆಧಾರಗಳೇ ಹಿನ್ನೆಲೆಯಾಗಿನೆ. 


ಈ ಮಂತ್ರದಲ್ಲಿರುವ “ರೇಶೋಧಾಃ” ಎಂಬ ಪದಕ್ಕೆ ಸಾಯಣ wow, 

ದಲ್ಲಿ “ರೇತಸೋ ಬೀಜಭೂತಸ್ಯ ಕರ್ಮಣೋ ವಿದಾತಾರೇ” ಎಂದರೆ 
ಬೀಜಭೂತಕರ್ನುಗಳ ಕರ್ತೃ್ಯಗಳಾದ ಜೀವರುಗಳು ಎಂದು ಅರ್ಥಮಾಡಿ 
ದ್ದಾರೆ, ಹಿಂದಿನ ಜನ್ಮನಲ್ಲಿ ಬಿತ್ತಿದ ಬೀಜದ ಕರ್ತೃಗಳು ಎಂಬ ಅರ್ಥವನ್ನು 
ಇಲ್ಲಿ ಎಳೆದು ಮಾಡಬೇಕಾಗಿಲ್ಲ. ಪೂರ್ವಜನ್ಮ ವಿಷಯವು ಇಲ್ಲಿ ಅಭಿಪ್ರೇತ 
SR! JAGADGURU VISHWARADHYA 

JNANA SIMHASAN JNANAMANDIR 

LIBRARY. 

. CC-0. Jangamwadi Main gatasiadiDkdutii by ARON AST, 


Acc: No. diei MT 





ae =e 


52 


ವೆನ್ನು ವುದಕ್ಕೆ ಕಾರಣನೇಿಲ್ಲ. ಹಿಂದಿನ ಮಂತ್ರದಲ್ಲಿ "ಮುನಸೋರೇತಃ” 
ಎಂದಿರುವುದರಿಂದ ಪರಮಾತ್ಮನ ಮನಸ್ಸಿನ ಸೃಷ್ಟಿಸಬೇಕೆಂಬ ಇಚ್ಛೆಯೇ 
ಸೃಷ್ಟಿಗೆ 299221309 3533 29322. ಪರಮಾತ್ಮನಿಗೆ 2 ಸೃಷ್ಟಿಸಬೇಕೆಂಬ 
೩ಜಿ ಯಾಯಿತು ಎಂಬುದನ್ನು. ನಾಸದೀಯ ಸೊಕ್ತದಲ್ಲಿ ಹೇಳಿಲ್ಲ) 
ಜೀವಿಗಳಂತೆ ಕಲ್ಲು ಮುಂತಾದವು ಮತ್ತೊಂದನ್ನು ಹುಟ್ಟಿಸಲಾರವು. 
ಕೇತಸ್ಸಿಗೆ *2333»d ಜೀವಿಗಳಿಗೂ ನಿರ್ಜೀವಿಗಳಿಗೂ ಇರುವವ್ಯತ್ಯಾಸವಿದೇ. 
ಜೀವಿಗಳು `ರೇತಸೋ ವಿನಾತಾರಃ' ಎನ್ನಬಹುದಾದವುಗಳ್ಳು Zs 
ಅರ್ಥದಲ್ಲಿಯೇ "ರೇತೋಧಾ' ಪದವು ಹೇಳಲ್ಪಟ್ಟಿದೆಯೆನ್ನಬಹುದು. 


ಈ ಮಂತ್ರದ ಕೊನೆಸುಭಾಗನು “ಸ್ವಧಾ ಅವಸ್ತಾತ್‌ ಪ್ರಯತಿಃ 
ಪರಸ್ತಾತ್‌” ಎಂಬುದು, ಸ್ವಧಾ ಎಂದರೆ ಅನ್ನರೂಸವಾದ ಭೋಗ್ಯ 
ವಸ್ತುಗಳು. “ಪ್ರಯತಿಃ” ಎಂದರೆ ಅನ್ನಾದಿ ಭೋಗ್ಯ ವಸ್ತುಗಳನ್ನು 
ಸಡೆ ಸಲು ಪ್ರಯತ್ನಿಸುವನು ಎಂದರೆ ಭೋಕ್ಕೃವು. ಭೋಗ್ಯ ವಸ್ತು 
ಗಳನ್ನು ಪ್ರಯತ್ನದಿಂದ ಪಡೆನು ಭೋಗಿಸುವ ಭೋತ್ತೆ ವರ್ಗವು ಸಂಖ್ಯೆ 
ಯಾಲ್ಲಿ ಕಡಮೆ ಮಾನವರೂ ತನ್ನ ಭೋಗಸ್ಥಿ ವಳಸಟ್ಟಿ ಭೋಗ್ಯವಸ್ತುನಿ 
ಗಿಂತಲೂ 3 (3 3233 ಹೆಃಳಿರುವುಸು ನ್ಯಾಯನಾಗಿಯೇ AD, 


ನಾಸದಿಃಯ ಸೂಕ್ತಡ ಆರನೆಯ ಮಂತ್ರ: 


ಕೋ ಅದ್ದಾವೇದ! ಕ ಇಹ ಪ್ರನೋಚತ್‌: ಕುತ ಆಜಾತಾ 
ಕುತ ಇಯಂ IAA ಅರ್ವಾಗ್‌ ದೇನಾ ಅಸ್ಕನಿಸರ್ಜನೆಃ 
ನಾಃಥಾ ಕೋ ವೇದ 0823 ಆಬಭೊವ lu Il 
ಸಾಯಣ ಭ್ಯಾಷಾಧಾರ 

]. ಕಃಪುರಂಷಃ, ಅದ್ಧಾ-ಸರಮಾರ್ಥೆನ, ವೇದ-ಜಾನಾತಿ. 2. F- 
ಇಹ, ಅಸ್ಮಿನ್‌ ಲೋಕೇ, ಪ್ರ ವೋಚತ್‌-ಪ್ರಬ್ರೂಯಾತ್‌. 3. ಇಯಂ- 
ದೃಶ್ಯಮಾನಾ, ವಿಸ್ಮಹ್ಛಿಃ-ಬಹುಪ್ರಕಾರ 5h, ಕುತಃ-ಕಸ್ಕಾದುಪಾದಾನ 
ಕಾರಣಾತ್‌ ಕುತಃ-ಕಸ್ಮಾಚ್ಚ 0222, ಕಾರಣಾತ್‌, ಆಜಾತಾ-ಸಮಂತಕಿತ 
ಜಾತಾ. 4. ವಿಸರ್ಜನೇನ-ವಿಯದಾದಿ ಭೂತೋಶೃತ್ಯನಂತರಂ, 


CC-0. Jangamwadi Math Collection. Digitized by eGangotri 


x 3 








83 


ಪ್ರತಿಸೆಷಾರ್ಥ--ಕಃ = ಯಾರು, ಅಷ್ಸಾ = ನಿಶ್ಚಯವಾಗಿ, | 
ವೇದ ಎ ಈ ಸೃಷ್ಟಿ ನಿಷಯವನ್ನು ಬಲ್ಲವನು? ಕಃ ಇ ಯಾರು, aa = 
ಈ ಲೋಕದಲ್ಲಿ. ಪ್ರುವೋಚಶ್‌ = ಹೇಳಬಲ್ಲರು ? ಇಯೆಂ = ಈ 
ವಿಸೃಷ್ಟಿ = ನಿನಿಧ ಸೃಷ್ಟಿಯು, ಕುತಃ = ಯಾನವ್ರದರಿಂದ, ಕುತಃ ಎ 
ಯಾರಿಂದ, ಆಜಾತಾ:: ಉತ್ಸನ್ನವಾಯಿತು? ದೇವಾಃ ಇ ಬೇವತೆಗಳು, 
ಅಸ್ಯ = ಈ ಜಗತ್ತಿನ ವಿಸರ್ಜನೇನ ಅರ್ವಾಕ್‌ = ಸೃಷ್ಟಿಯ ಅನಂತರ 
ಹುಟ್ಟಿದವರು, ಅಥ = ಆದುದರಿಂದ, ಯತಃ = ಯಾರಿಂದ, ಆಭಭೂನ ಎ 
ಉತ್ಸನ್ನವಾಯಿಶೆಂಬುದನ್ನು, ಕಃ = ಯಾರು, ವೇದ = ತಿಳಿಯಬಲ್ಲರು. 


ಪದ್ಯಾನುವಾದ-- 


ಯಾವನವನೀ ವಿವಿಧ ಸೃಷ್ಟಿಯಂ ಸೃಜಿಸಿದಂ?] 

ಯಾವುದರಿನೀ ವಿವಿಧ ಸೃಷ್ಠಿಯಂ ಸೃಚಿಸಿದಂ? | 
'ದೇವಕತೆಗಳಂಂ ಜಗತ್‌ ವಿಸೃಹ್ಠಿಯನಂತರಂ| 

ಆವಿರ್ಭವಿಸಿದರೆನೆ ತಿಳಿಯರದನೇನುಮಂ?| 

ಯಾವನಿದನೆಲ್ಲಮಂ ನಿಜವಾಗಿ ತಿಳಿದವಂ? | 

ಯಾವ ನೀ ಜಗದೊಳಿದನನಿತುವುಂ 200320? || è || 


ಸೆರಳಾನುವನಾದ--ಸೈಃ ^ ಸನ್ನು ಯಾರು ಎತರಿಂದ ಮಾಡಿದರು 
ವಿಂಬುದು ಯಾರಿಗೂ ತಿಳಿ xe ಸ್ಟಿಗೊಳಗಾದವರೇ ಆದ ದೇವಕಿ 
ಗಳಿಗೂ ಈ S533 Meu 


ನಿನೇಚನೆ ಸ್ಟ DR, IN PI) ಬುದ್ಧಿ ಯಿಂದ ಪರ್ಯೌಲೋಚಿಸಿ 

ಹೀಗೆ ಹೀಗೆ ಆಗಿರಬೇಕೆಂದು DAE m ಹೇಳಬಹುದೇ BOIS) ಅದನ್ನು 
ಸ್ವತಃ ನೋಡಿ ತಿಳಿಸನಶು ಯಾರೂ ಇಲ್ಲ. ಆದುದರಿಂದಲೇ ನಾಲ್ಕನೆಯ 
ಸುತ್ರಡನಿ ಆಫಿರನಿಂಷನ್‌ ಹೃದಿ ಪ್ರತೀಷ್ಯಾ ಕನಯೋ ಮನೀಷಾ 
2933 523,353, ರರಾದ dana pc ವಿವೇಚಿಸಿ, ಹೈ ಹಡಯ 
ದಲ್ಲಿ ಅನುನ 35323954? 393) 3:23-*0379 WRA? ಪೂರ್ನಾ 

ಜಾತಾ Oui, A, «ಯುಗಂ ಪುಸಾ''. ದೇವತೆಗಳು ಹುಚ್ಚುವುತಕ್ಕಿಂತ 


CC-0. Jangamwadi Math Collection. Digitized by eGangotri 


54 


ಮೂರು ಯುಗಗಳು ಮೊದಲೇ ವನಸ್ಸೆತಿಗಳು ಸೃಷ್ಟಿಯಾದವೆಂದು seed, 
ವುದರಿಂದ : ಅವರಿಗೂ ಸೃಷ್ಟಿ ವಿಷಯವು ಕಿಳಿಯದೆಂದಾಯಿತು. ನೂಲು, 
ಹುಳುವಿನ ಅಂಶವಾಗಿರುವಂತೆ ಜಗತ್ತು ಈಶ್ವರಾಂಶವೆಂದು ಕೆಲವರು ಹೇಳಿ 
dà, ಕೆಲವರು ಅದು ಅಂಶವಲ್ಲ, ಅಂಶದಂತೆ ತೋರುವುದೆಂಬರು, ಒಟ್ಟಿ 
ನಲ್ಲಿ ಜಗತ್ತನ್ನು ಯಾರು ಏತರಿಂದ ಸೃಷ್ಟಿಸಿದರು ಎಂದು ಯಾರೂ ನಿಶ್ಚಯ 
ವಾಗಿ ಹೇಳಲಾರರೆಂದು ಭಾವ, 


ನಾಸದೀಯ ಸೂಕ್ತದ ಏಳನೆಯೆ ಮಂತ್ರ 


ಇಯಂ AF & OFS ಆ ಬಭೂವ ಯಡಿ ವಾ ದಧೇ? ಯದಿ 
ವಾ Bll ಯೋ ಅಸ್ಯಾಧ್ಯಕ್ಷಃಃ ಪರಮೇ ವ್ಯೋಮನ್‌3 ಸೋ ಅಂಗ 
ನೇದ ಯದಿ ವಾಸ ನೇದ || 2 ll © 


ಪದ್ಯಾನುವಾದ 


ಸೃಷ್ಟಿ ವೈವಿಧ್ಯಮಂ ಸೃಜಿಸಿತಾಂ ಪೊರೆಯುವಂ] 
ಸೃಷ್ಟಿಸಿದ ಕರ್ತನಲ್ಲದೊಡೆ ಪೊರೆಯರಾರಂಂ| 
ಸೈಷ್ಟಿಯಧ್ಯ ಕ್ಷ ಪರಮವ್ಯೋಮನರಿದಿಹಂ। 

ಸೃಟ್ಟ ವಿಷ೫:ಮನಲದೊಡೆ ತಿಳಿಯರಾರಂಂ |] 2 || 


ಸಾಯಣ ಭಾಷ್ಯಾಧಾರ - 

1. ಇಯಂ ವಿಸೃಷ್ಟೀಃ-ವಿನಿಧಾ ಗಿರಿ ನದೀ ಸಮುದ್ರಾದಿ ರೂಪೇಣ 
ವಿಚಿತ್ರಾಸೃಷ್ಟ್ರಿಃ, ಆಬಭೂವ-ಆಜಾತಾ, ಯದಿ ವಾ ದಧೇ-ಧಾರಯುತಿ. 
2. ಯೋ ಅಸ್ಕಾಧ್ಯಕ್ಷಣಅಸ್ಯ adguivog v3, ಜಗತೋ ಯೋ 
ಅಧ್ಯಕ್ಷ ಈಶ್ವರಃ. 3. ಪರಮೇ ವ್ಯೋಮನ್‌-ಪರಮ ಉತ್ಕೃಷ್ಟ ಸತ್ಯ 
ಭೂತೇ ವ್ಯೋಮನೇ-ಆಕಾಶವತಃ ನಿರ್ಮಲೇ d sj, voe. 





CC-0. Jangamwadi Math Collection. Digitized by eGangotri 








55 


ಸರಳಾನುವಾದ- ಯಾರು ಈ ಈ ನಿನಿಧ ಸೃಷ್ಟಿಯನ್ನು 3 ಸೃಷ್ಟಿಸಿದೆನೋ 
ಆ ಪರಮಾತ್ಮನೇ ಅದನ್ನು ಕಾಪಾಡುತಾ ನೆ "ಹಾಗಿಲ್ಲವಾಡತೆ ಅದನ್ನು 
ಮತ್ತಾರೂ ಕಾಪಾಡಲಾಕರು,; ಪರಮ ಚಿದಾಕಾಶದಲ್ಲಿ ಪ್ರಕಾಶಿಸುವ 
EE ತ್ಮನಿಗೇ ಸೃಷ್ಟಿ ನಿಷಯವು ಗೊತ್ತು. ಅವನಿಗೂ "ಅದು ಗೊತ್ತಿಲ್ಲ 


ವೇನೋ ಎಂದರೆ ಯಾರಿಗೊ ಅದು ತಿಳಿಯದೆಂದು ಭಾವೆ. 


ನಿವೇಚನೆ ಪರಮಾತ್ಮನನ್ನು ಈ ಮಂತ್ರದಲ್ಲಿ ಪರಮವ್ಯೊ (ಮ 
ವೆಂದು ಕರೆಯಲಾಗಿದೆ. "ಪರಮೇವ್ಯೋಮನ್‌' ಎಂದರೆ » ಶ್ರೇಷ್ಠವಾದ ಆಕಾಶೆ 
ಅರ್ಥಾತ್‌ ಚದಾಕಾಶದಲ್ಲಿ ಪ್ರ ಕಾಶಿಸುವವನುಎಂದು ಅರ್ಥ. ನ್ಯೋಮಪದ ವ 
"ಅವತಿ' ಧಾತುವಿನಿಂದ IRI ವಾಗುವುದು, ತೃಪ್ತಿಯನ್ನುಂಟುಮಾಡು 
ಎಂಬ ಅರ್ಥನು ಈ D ಸರಮಾಶ್ಮನು ಸಂತೃಪ್ತಿ ಯುಳ್ಳ 
ವನು ಎಂದರೆ ಪೊರ್ಣಕಾಮನು ಎಂದಾಗುವುದು ಈ ೨ ಧಾತುವಿಗೆ 
ಗತ್ಯರ್ಥವೂ ಜ್ಞಾ 3, ನಾರ್ಥವೂ E "ಸರ್ನನ್ಯಾನೀಸರ್ವಜ್ಞ' == 
ಎಂದೂ ಜಾ 


ಸೃಷ್ಟಿ ಪೂರ್ವ ಕಾಲವೆಂದರೆ, ಸದಸಡ್‌ JA ಶಶಿ ದಿನೆ ನಿಶಿಗಳಿಲ್ಲ 
339335: ಇಹೆಸರ ಕಲ್ಬನೆಗಳಾಗಲೀ ಅಳಿವ ಉಳಿವುಗಳ ಕಲ್ಪನೆಗಳಾಗಳೀ 
ಇಲ್ಲದ ಕಾಲನದು. ಆಗ ಪರಶಿವಬ್ರಹ್ಮೆದಿಂದೆ ಎಲ್ಲವನ್ನೂ ಆವರಿಸುವ 
333333 ನಿಬಿಷನಾಗಿ, ಜಲದೆಂತೆ ಎಲ್ಲವನ್ನೂ ವ್ಯಾಪಿಸುವ ಅನ್ಯಾಕೃತೆ 
ಪ್ರ ಸೃತಿಯ ರೊಸನಲ್ಲಿ ಶಕ್ತಿಯು ಹೊರಹೊಣನ್ನಿ doy. ಆದಕ್ಕೆ 303393, 
ನೊಳಗೆ ಭೆ: dad ಚೈತನ್ಯದಿಂದ ಸರಮಾತ್ಮ "ತತ 3 39 ್ಫುರಿಸುತ್ತಿದ್ದಿ a 
302092) ಮೊದಲೆರಡು iios re ಅಭಿಪ್ರಾ ಯ, ತಮದಂತೆ ಆವರಿಸು 
ವುನೂ ಸಲಿಲದಂತೆ ನಿಬಿಡನಾಗಿ ವ್ಯಾಸಿಸುವುದೂ ಆದ ಅನ್ಯಾಕೃತ ಪ್ರಕೃತಿ 
ರೂಸದಿಂದ ಶಕ್ತಿಯು ಸರಶಿನಬ್ರಹ್ನೆ ದಿಂದ ಹೊರಹೊನ್ಮಿ ಅದನ್ನು ಆಚ್ಛಾದಿ 
ಸುವುನಕಿಂದ ಸ IN ಪ್ರಾ ಪ್ರಾಕಂಥವಾಗುವುತು. ಇಚ್ಛಾ ಶ್ಯಾನ ಕ್ರಿ ಕ್ರಿಯಾ 
ಶಕ್ತಿಗಳಿಂದ 333) ವಿಶಿಸ್ಟ ihe Rie ಜಗತ್ತು ಸೃಷ್ಟಿಯಾಗುವುದು. 
ಈ unas dod ಸಿ ಅನುಸ್ರ ಇ ಮಾಡಿದ. ಪರಮಾತ್ಮನು 


ನುಣಿಗಳ ಸ್ಪೂತ್ರತಂತ ಡಿಸ On ತ್ಯ SAL ARN, iac : 


56 


ಫೋಷಿಸುನನೆಂಬ ಭಾವ ಇದರಲ್ಲಿದೆ. ಈ ನಿಷಯಗಳು ಮೂರು won dol, 
ಖಯಕ್ಕುಗಳಲ್ಲಿವೆ. ಐದನೆಯ DATI Watu, ಭೋಗ್ಯ- ರೂಪದಲ್ಲಿ 
ಜಗತ್ತು ವಿಸ್ತಾರವಾಗಿ ಹೊರಹೊಮ್ಮುವುದನ್ನು ಹೇಳಿದೆ. ಸೃಷ್ಟಿ 
ಪ್ರಾರಂಭನಾದಮೇಲೆ ಹುಚ್ಚಿ ದ ದೇವತೆಗಳಿಗೂ ಸೃಷ್ಟಿನಿಷಯವು ತಿಳಿಯದು. 
ಸ್ಪಷ್ಟಿ ಕರ್ತನಿಗೆ ಗೊತ್ತಿರಬಹುದು ಅಥನಾ ಅವನಿಗೂ 'ತಿಳಿಯದೇನೋ 
ನಿಂದು ಹೇಳುವ ಅರೇಳನೆಯ ಖುಕ್ಕುಗಳು, ಸೃಷ್ಟಿ ವಿಷಯವು ಎಷ್ಟು 
ದುರ್ಗ್ರಾಹ್ಯವೆಂಬುದನ್ನು ಮನವರಿಕೆ ಮಾಡುತ್ತವೆ. ಇಂತಹೆ dra 
ವಿಷಯವನ್ನು ಬುದ್ಧಿ ಯಿಂದ ವಿವೇಚಿಸಿ, ಅಂತರಾಳದಲ್ಲಿ ಅನುಭವಿಸಿ 
mong sen ಮಾಡಲು ಪ್ರಯತ್ನಿಸಿದ ಮಹರ್ಷಿಗೆ ನತಿಸಿ ನುತಿಸುವು 
ದೊಂದೆ -ನಮಗೆ ಸಾಧ್ಯವಾಗಿರುವುದು. ತಿಲಕರ ಗೀತಾರಹಸ್ಯದ ಮಾತು 
ಗಳಿಂದ ಈ ವಿಷಯವನ್ನು ಮುಕ್ತಾ ಯಗೊಳಿಸಬಹುದು : 


“ನಮಗೆ ಕಾಡಿಸುವಂಥ ಮತ್ತು ಸಾಮಾನ್ಯವಾಗಿ ನಮ್ಮ ಇಂದ್ರಿಯ 
ಗಳಿಗೆಲ್ಲ ಗೋಚರಿಸುವಂಥ ವಿನಾಶಿಯೂ, ವಿಕಾರಿಯೂ ಆದ ನಾವಂರೂಪಾ 
ತ್ಮಕ ವಿವಿಧ ನೋಟಗಳ ಜಾಲದಲ್ಲಿಯೇ ನಾವು ತೊಡಕಿಕೊಂಡಿರದೆ, 
ಅದರಾಚೆಗೆ ಒಂದೇ ಒಂದು ಮತ್ತು ಆಮೃತವಾದಂತ ಯಾವುದೊಂದು 
BS, g ಇದೆ--ಎಂಬುದನ್ನು ಜತ್ನನದೃಪ್ಟಿಯಿಂದ ಗಂರಂತಿಸಂವುದೇ ಎಲ್ಲ 
ವೇದಾಂಶಶಾಸ್ತ್ರದ ಸಾರವು. ಮೇಲ್ಕಾಚಸಿದ ಸೂಕ್ತಿಯನ್ನು ರಚಿಸಿದ 
MA ಬುದ್ಧಿಯಯ ಈ ಸಾರವತ್ತಾದ ಬೆಣ್ಣೆಯ ಮುದ್ದೆಯನ್ನು ಒಂದೇ ` 
ಸಲಕ್ಕೆ ಜಪ್ಪನೆ ಹಾರಿ ಹಿಡಿದಿರುವುದನ್ನು ಲಕ್ಷಿಸಿದರೆ ಅವನ ಅಂಶರ್ಜ್ಯ್ಯಾನವು 
ಎಷ್ಟು 'ತೀವ್ರವಾಗಿತ್ತೆ ಬುದು ತಾನೇ ವ್ಯಕ್ತವಾಗುವುದು ಇದ್ದದ್ದೆಲ್ಲ ಈ 
ಸರ್ವ ಪದಾರ್ಥಗಳಂದ ವಿಲಕ್ಷಟವಿದ್ದು, ಅದೊಂದೇ ಒಂದು, ಆರಂಭಕ್ಕೆ 
ತನ್ನ ಅಪರಂಪಾರ ಶಕ್ತಿಯಿ-ದ ಸ್ಪುರಿಸುತ್ತಿತ್ತು. ಇದರ ಜತೆಗೆ ಅಥವಾ 
ಅದನ್ನು ಆಚ್ಛಾದಿಸುವುದಕ್ಕೆ ಬೇರೆ ಏನೂ ಇದ್ದಿಲ್ಲವೆಂದು ಈ ಸೂಕ್ತದ 
ಯಹಿಯು ನಿರ್ಭಯವಾಗಿ ಹೇಳುತ್ತಾನೆ.* 


CC-0. Jangamwadi Math Collection. Digitized by eGangotri 











ಅನುಬಂಧ 


ನಾಸದೀಯ ಸೂಕ್ತವೇ ಮೂಲಾಧಾರವಾಗಿರುವ ವಚನ 
ಕಾರರಾದ ವೀರಶೈವ... ಶರಣರ ನಿಲುವೇನೆಂಬುದನ್ನು ಸೂಕ್ಷ್ಮವಾಗಿ 
ವಿವರಿಸುವುದನ್ನು ಅವಲೋಕಿಸಿದರೆ ತುಲನಾತ್ಮಕ ವಿವೇಚನೆಗೆ ಸಹಾಯ 
ವಾಗುವುದು. ನಾಸನೀಯ ಸೂಕ್ತದಲ್ಲಿ ಹೇಳಿರುವ ಸದಸತ್‌ರನಿಶತಿದಿನ 
ನಿಶಿಗಳಿಲ್ಲದಾಗ ಶಕ್ತಿಯಿಂದ ಹೊರಹೊಮ್ಮದಿದ್ದರೂ ತನ್ನಲ್ಲಿ ಅದ್ವಿತೀಯ 
ವಾಗಿ ತನ್ನ ಸ್ಪರೂಪವೇ ಆಡ ಶಕ್ತಿಯಿಂದ ಸ್ಫುರುಸುತ್ತಿದ್ದ ಪರತತ್ತ್ವ ವನ್ನು 
"ತಜೇಕಂ ತಸ್ಮಾದ್ಧಾನೈತ್‌ ನ ಪರಃ ಎಂದು ಆ ಸೂಕ್ತದಲ್ಲಿಯೇ ಹೇಳಿದೆ 
ಯನ್ಟೆ... ಶರಣರು. ಹೇಳುವ ಸರ್ವಶೂನ್ಯ ನಿರಾಲಂಬ ಬ್ರಹ್ಮದ 
ಸ್ನ ಅವು ಅದೇ... ನಾಸದೀಯ ಸೂಕ್ತದಲ್ಲಿ ಸೂಕ್ಷವಾಗಿ ಹೇಳಿರುವ ಜಗತ್‌ 
C e 
ಸೃಷ್ಟಿ ವಿಷಯವನ್ನು ಉಸನಿಸತ್ಕಾರರೂ, ವಚನಕಾರರೂ ವಿಸ್ತರಿಸಿಕೊಂಡಿ 
ದ್ದಾಕಿ “ಯದಾ ತಮಃ, d Qs», ನರಾತ್ರಿಃ, FAS, ನಚಾ 
ಸತ್‌, ಶಿನ ಏವ ಕೇವಲಃ? ಎನ್ನುನ ಶ್ವೇತಾಶ್ಚತರ ಶ್ರುತಿಯಲ್ಲಿ ಮೇಲೆ 
ಹೇಳಿದ ಪರತತ್ತ್ವವನ್ನು ""ಶಿವ ಏವ'' ಎಂದು ಕರೆಯಲಾಗಿದೆ. ಈ 
ಕಲ್ಪನೆಯನ್ನೇ ಶಿವನುಹಾಪುರಾಣದಲ್ಲಿಯೂ ಅದನ್ನು ಅನುಸರಿಸಿರುವ 
ಶ್ರೀಕಂಠ, ಶ್ರೀಕರ ಭಾಷೃಗಳಲ್ಲಿಯೂ ಸಿದ್ಧಾಂತಶಿಖಾಮಣಿಯನ್ಲಿಯೂ 
ನಿಸ ರಿಸಲಾಗಿದೆ. ನಾಸದೀಯ ಸೂಕ್ತದ ಮುಂದಿನ ಮಂತ್ರಗಳಲ್ಲಿ 
ಹೇಳಿರುವ ಇಚ್ಛಾಜ್ಞಾನೆಕ್ರಿ ಯಾಶಕ್ತಿಗಳ ಆನಿರ್ಭಾವದಿಂದ ಪರಶಿವತತ್ತ M 
ಭೋಕ್ತೃ, ಭೋಗ್ಯ, ಫ್ರೇರಕವೆಂಬ ಕ್ರಿವಿಧವಾಗಿ ಆದುದನ್ನು ಶ್ವೇತಾಶ್ಚ 
ಕೋಪನಿನತು ಮೊದಲಾದ ಮೇಲೆ ಹೇಳಿದ ಅಧಾರಗಳು ವಿಸ್ತರಿಸಿ ಹೇಳಿವೆ. 
ಶ್ರೀಕಂಠ ಶ್ರೀಕರ ಭಾನ್ಯಗಳಿಗೆ ಮುಖ್ಯ ಆಧಾರವಾಗಿರುವ us 
ಪುರಾಣದ ಅನೇಕ ಆಧಾರಗಳು ಆ ಭಾಸ್ಯಗಳಲ್ಲಿ ಉಲ್ಲೇಖವಾಗಿರುವುವು. 
ಅವುಗಳಲ್ಲಿ ಉಲ್ಲೇಖಾರ್ಹವಾದ ಶ್ಲೋಕವಿದ್ಕು ಪರಶಿವತತ್ತ್ವದಿಂದ ಶಕ್ತಿಯು 
ಹೊರಹೊಮ್ಮಿ ಜಗತ್ತಾಗುವುದನ್ನು ಹೇಳುತ್ತದೆ-- 


ವಿಶ್ವೋತ್ತರೋತ್ತರ ವಿಚಿತ್ರ ಮನೋರಥಸ್ಯ | 
Dad, yg ಶಕ್ತಿ ಶಕಲೇ sees ಸಮಾಪ್ತಃ | 


CC-0. Jangamwadi Math Collection. Digitized by eGangotri 


58 


ಅಧ್ವಾ ನಮಧ್ವ ಪತಿ ಮಧ್ವ ವಿದೋ ವದಂತಿ | 
ತಸ್ಮೈ ನಮಸ್ಸ ಕಲ ಲೋಕ ವಿಲಕ್ಷಣಾಯ || 


ಪರಶಿವಬ್ರಹ್ಮದಿಂದ. ಶಕ್ತಿಯು 'ಹೊರಹೊನ್ಮಿ ಜಗತ್ತಾಗುವುದೆಂಬ 
ನಿಷಯದಲ್ಲಿ ಶಾಶ್ಮೀರತೈವ ವೀರಶೈವಗಳೆರಡೂ ನಾಸದೀಯ ಸೂಕ್ತಕ್ಕ 
ಖುಣಿಯಾಗಿನೆ. ವೀರಶೈವರು. ಆಗಮಗಳನ್ನು ಮಾನಿಸುವರಾದುದರಿಂದ 
ಅವುಗಳಲ್ಲಿ ಹೇಳಿರುವ ೩೨ ತತ್ತ್ವಗಳು ಅವರಿಗೆ ಮಾನ್ಯವಾದರೂ, ಕಾಶ್ಮೀರ 
ವರು ಅವುಗಳ ಹೊರಹೊಮ್ಮುನಿಕೆಯಿಂದ ಸೃಷ್ಟಿ ವಿಷಯವನ್ನು 
ರಚಿಸಿರುವಂತೆ, ವೀರಶೈವರು ರಚಿಸುವುದಿಲ್ಲ. ಅವರ ಸಿದ್ಧಾಂತಕ್ಕೆ ವಿಶಿಷ್ಟ 
ವಾದ ಬೇಕೆ ೩೬ ತತ್ತ್ವಗಳುಂಟು, ಆದರೆ ಎರಡು ಸಿದ್ಧಾಂತಗಳಿಗೂ 
ನಾಸಡೀಯ ಸೂಕ್ತವೇ ಹಿನ್ನೆ ಲೆಯೆಂಬುದನ್ನು ಮರೆಯಲಾಗದು. 


ಸಿದ್ದಾಂತಶಿಖಾಮಣಿಯಲ್ಲಿ ಸೃಷ್ಟಿ ವೈಭವವನ್ನು ವರ್ಣಿಸುವ ಐದನೆಯ 
ಪರಿಚ್ಛೇದದ ಈ ಭಾಗವು ಸಕನಾರ್ಹವಾಗಿದ 
ಏಕ ಏವ ಶಿವಃ ಸಾಕ್ಟಾಡೈದಾನಂದಮಯೋ ವಿಭಂಃ | 
ನಿರ್ವಿಕಲ್ಫೋ ನಿರಾಕಾರೋ ನಿರ್ಗುಣೋ ನಿಷ್ಟ ಪಂಚಕಃ 11331 
ಅನಾದ್ಯವಿದ್ಯಾ ಸಂಬಂಧಾತ್‌ ಶದಂಶೋ ಜೀವನಾಮಕಃ| 
ದೇವ ತಿರ್ಯಜ್ಮಿನುಷ್ಯಾದಿ ಜಾತಿಭೇದೇ ವ್ಯವಸ್ಥಿತಃ | 
ಮಾಯೀ ಮಾಹೇಶ್ವರಸ್ತೇಷಾಂ ಪ್ರೇರಳೋ ಹೃದಿ ಸಂಸ್ಥಿತಃ || 341 


ಗುಣತ್ರ ಯಾತ್ಮಿಕಾ ಶಕ್ತಿರ್ಬ್ರಹ್ಮನಿಷ್ಠಾ ಸನಾತನೀ | 

ತದ್ವೈ ಷಮ್ಯಾತ್‌ ಸಮುತ್ಛನ್ನಾ ತಸ್ಮಿನ್‌ ವಸ್ತುತ್ರಯಾಭಿಧಾ Il 35 Il 

tos! ಸತ್ವರಣೋ ರೂಪಂ Batt, Now ಕವಖಚ್ಛತೇ | 

ಅತ್ಯಂತ ತಾಮಸೋ ಪಾಧಿರ್ಭೋಜ್ಯ್ರಾಮಿತ್ಯಭಿಧೀಯತೇ ॥ 36 | 

ಪರತತ್ತ್ವ ಮಯೋಪಾಧಿರ್ಬ್ರಹ್ಮ ಚೈತನ್ಯ ನೀಶ್ವರಃ| 

ಭೋಕ್ತಾ ಭೋಜ್ಯಂ ಪ್ರೇರಯಿಂತ3 ವಸ್ತುತ್ರಯನಿದಂಕ್ಕೃತಂ 11371! 

ಈ ಮಂತ್ರಗಳ ಶಾತ್ಸರ್ಯವನ್ನು ಗಮನಿಸಿದರೆ ವೀರಶೈವರ ನಿಲುವು 
ವ್ಯಕ್ತವಾಗುವುದು, ದ್ವಿತೀಯರಹಿತವೂ ' ' ವಿಕಲ್ಸರಹಿತವೂ, ಆಕಾರ 


CC-0. Jangamwadi Math Collection. Digitized by eGangotri 


Ote ooe ಜಾನಾ < 


99 


ರಹಿತವೂ, ನಿಭುವೂ, ಸಚ್ಛಿದಾಸಂಪಸ್ವರೂಸವೂ ಆದ ಪರಶಿವಬ್ರಹ್ಮನು 
ನಿನ್ರಸಂಚಕವಾಗಿಯೇ ಇರುವುದು. ಆದರೆ ಸಿಪ್ರುನಂಚಕವಾದ ಪರಶಿವ 
ಬ್ರಹ್ಮದಿಂದ ಪ್ರಪಂಚವು ಹೆ ಹೇಗೆ ಹೊರಹೊಮ್ಮುವುದು ಎಂಬ ಪ್ರಶ್ನೆಯು 
ಏಳುವುದು. ಭೋಗ್ಯವಸ್ತು ವೆನಿಸುನ ಆಚಿತ್‌ಪ್ರಸಂಚವೂ ಅದನ್ನು ಭೋಗಿ 
ಸುವ ಭೋಕ್ತೃರೂಪನಾದ ಜೀವನೂ, ಇಹದ MAE ವಿನ ಭ್ರಮೆ 
ಯನ್ನು ಬಿಡಿಸಿ ಮೋಕ್ಷವನ್ನು ಪಡೆಯಲು ಪ್ರೇರಿಸು ಪ್ರೇರಕನೆನಿಸಿದ 
ಈಶ್ವರನೂ ಸ್ಥ ಸೃಷ್ಟಿ ಯೊಳಗೆ ಸೀರಿದನರೆ. ಪರಶಿನಬ ಕವ ಏವ ಶಿವಃ” 
3e ಮೇಲೆ 'ನೇಕೊಂದಿಲ್ಲಿ ನಂತಿರುವ ಪಕಶಿನಬ ಹೆ ) BN ಭೋಕ್ತ ಎ ಹೋಗ್ಯ 
ಪ್ರೇರಕರೂಪ ಪನಾದರೂ SU, ಕಿತೆನಾಗಿಯೇ ಉಳಿಯುವುದು. TY its 
ಶ್ವತರಶ್ರುತಿಗನುಸಾರವಾಗಿದೆ-- 
ಏತಜ್‌ಜ್ಞೇಯಂ ನಿತ್ಯ ಮೇ ವಾ ಶ್ಮಸಂಸ್ಥಂ, ನಾತಃ ಪರಂ ವೇದಿತವ್ಯ್ಮಂ 
ಹಿ ಕಿಂಚಿತ್‌] 
ಭೋಕ್ತಾ ಭೋಗ್ಯಂ ಪ್ರೇರಿತಾರಂ ಚ ಮತ್ವಾ, ಸರ್ವಂಪೋಕ್ತಂ 


ತ್ರಿ ವಿಧಂ ಬ್ರ ಹ್ಮೆಮೇ ತತ್‌ ll 
ಇದರ ಕನ್ನಡ 2 ಅನುವಾದನಿದು-- 


ಇದು ನಿತ್ಯಮಾತ್ಮ NN | ದಿದುವೆ ಜೆ ಟಯಮಿದನುಳಿದರಿವುದೇನಿಲ್ಲಂ Il 
11300 
ಇದು ಸರ್ವಂ t2, 2,0 Sol ವಿಧತ್ರಯಂ Bata, ಛೋಗ್ಗು 
ES ಕ್ಕೆ ಪ್ರೇರಕಮುಂ | 


ಪ್ರ ಶಾಂತವಾದ ಚಿತ್‌ಸಾಗರದಲ್ಲಿ ಕೆಂಚಿತ್‌ ಚಲನವುಂಟಾದರೂ ಭೋಕ್ಷ 
ಭೋಗ್ಯ ಪ್ರೆ ಫಿ ಕಕನೆಂಬ ನೊರೆ ತೆರೆ ಬುದ್ದುದಗಳುದಯವಾದರೂ ಅವು ಚಿ 
| ಸಮುದ್ರ ದಿಂದ ಬೇರೆಯಾಗುವುದಿಲ್ಲ. ಈ ಸಂಚಲನಗೊಳಿಸುವ ಶಕ್ತಿಯು 
ಯಾವುದೆಂದರೆ (ಗುಣತ್ರಯಾತ್ಮಿಕಾ ಶಕ್ತಿಃ ಬ್ರಹ್ಮನಿಷ್ಠಾ ಸನಾತನೀ? 
ಎಂಬುದೇ ಉತ್ತರ. 
3560, 3300250, ಕರಣಹಸಿಗೆ, ಸೃ a, ವಚನಗಳಲ್ಲಿ 
Bes, ದು ಲಿಂಗತತ್ತ Re ಕಾಸ 
ಸಂಗ್ರ ಹರೂಪದಲ್ಲಿ ಪ ಕೈಭುದೇವೋಕ್ತ ಲಿಂಗತತ್ತ್ವಗಳ ನಿಕಾಸವನ್ನು 
ನೋಡಬಹುದು : 


CC-0. Jangamwadi Math Collection. Digitized by eGangotri 





60 


“ಮೊದಲು ನಿಃಕಲಬ್ರ ಹವು, ಆ ನಿಃಕಲಬ್ರ ಹ್ಮದಿಂದೆ ಚಿತ್ತು ; 
ಆ ಚಿತ್ತಿನಿಂದ ಚಿನ್ನಾದ ಚೆದ್ದಿಂದು ಚಿತ್ಕಲೆಗಳು ಪುಟ್ಟಿ ದುವು. ಆ 
ಚಿನ್ನಾದ ಚಿದ್ಬಿಂದು ev ಮೂಲ ಚಿತ್ತೆಂಬ ಚೆತುರ್ನಿದ್ದವು ಘಟ್ಟಿ 
ಗೊಂಡು ಅಖಂಡ ಗೋಳಾಕಾರ ತೇಜೋಮೂರ್ತಿಯಪ್ಪ ಮಹಾಲಿಂಗ 
ವಾಯಿತು. ಆ ಮಹಾಲಿಂಗದಿಂದ ಸದಾಶಿನಮೂರ್ತಿ ಪುಟ್ಟಿದನು ; ಅ 
ಸದಾಶಿವನ ಪಂಚಮುಖದಿ೨ದ ಭೂತಂಗಳು ಪುಟ್ಟಿ ದವ ; ಗೋಪ್ಯಮುಖ 
ದಲ್ಲಿ ಆತ್ಮನು ಪುಚ್ಚಿವನು. ಅಂತಪ್ಪ ಪರಬ್ರ ಹ್ಮದಿಂದಾದ ಅಂಗಸ್ಥಲ 
ವೊಂದಕ್ಕೆ ಕನಳಿಗೆಯಾಗಿ ಸೇರಿದ ಇಪ್ಪತ್ತೈದು ತತ್ತ್ವಂಗಳು-ಅವು ಎಂತಾ 
ವೆಲಾ ಸ್ಹಾನಿಯೆಂದು ಬೆಸಗೊಂಡೊಡೆ- ಅರಿವು ರೂಪಮಾದ ಶ್ರವಣಾದಿ 
ಇಂದ್ರಿಯಂಗಳ್ಳೆದು ಕರ್ಮ ಕ್ರಿಯಾರೂ ಪಮಾದ ವಾಗಾದಿ ಇಂದ್ರಿಯಂ ` 
ಗಳ್ಳೆದ್ಕು ಶಬ್ದ ವಿಷಯವೇ ಮೊದಲಾದ ವಿಷಯಂಗಳ್ಳದು, ಪ್ರಾಣಾದಿ 
ವಾಯುಗಳ್ಳೆದು ಈ ಪ್ರ ಕಾರದಿಂದ ಹೇಳಲ್ಪಟ್ಟ ವುಗಳಿಂದ ಕೂಡಿರುವುದೇ 
ಅಂಗವು... ಮಹಾಲಿಂಗವನು ತಾನೆ ಹನ್ನೊಂದು ತೆರನಾಯಿತು, ಏಕಾದಶ 
ತತ್ತ್ವಸ್ಥರೂಪನನ್ನು ತಳೆಯಿತು ಇಂತು ಏಕಾದಶ ತತ್ತ್ವೈಸ್ವರೂಪನನ್ನು 
ತಳೆದ ಪರಿಕ್ರಮಂ ತರುವಾಯದ ನಿಲುಕಡೆಯು ಹ್ಯಾಗಿಪ್ಪುದೆಲೆ ಸ್ವಾಮಿ 
ಯೆಂದು ಜೆಸರಗೊಂಡೊಂಡೆ--ಶಾಂತಿ ಶಕ್ತಿಯೆ ಮೊದಲಾದ ಶಕ್ತಿಗಳ್ಳೆದು, 
ತಿವಸಾದಾಖ್ಯವೇ ಮೊದಲಾದ VIA NG d, ಈ ಎಲ್ಲಕ್ಕೂ ಉಪರಿಯಾಗಿ 
ತೋರುವ ಮೇಲಣ ಮಹಾಲಿಂಗತತ್ತ್ವ ತಾನೊಂದು. ಪ್ರಥಮದಲ್ಲಿ 
ನಿರೂಪಣವ ಪಾಲಿಸಿದೆ ಅಂಗ ಸಂಬಂಧವಾದ ತೆತ್ತ್ವಗಳಿಪ್ಪತ್ತೈದು, ಲಿಂಗ 
ಸಂಬಂಧನಾದ ತತ್ತ್ವಗಳು ಹನ್ನೊಂದು, ಅಂಗಲಿಂಗ ಸಂಬಂಧವಾದ 
ಉಭಯತೆತ್ತ ಂಗಳೂ ಕೂಡಿ ಮೂವತ್ತಾರು ತತ್ತ್ವೈಂಗಳಾದವು.? 


ಸ್ಪಸ ಭಾನಂದಶಿವಾಚಾ ರ್ಮನಿರಚಿತ dya, 3 ತಮಂಜರಿಯಲ್ಲಿಯೂ 
ಒಂ 

ಹನ್ನೊಂದು ಲಿಂಗ ತತ್ತ್ವಗಳು ಉಶ್ಲೇಖಿಸಲ್ಪಟ್ಟಿ ವೆ. “ಶಾಂತ್ಯತೀತೋತ್ತ 
ರಾಖ್ಯ ಮಹಾಲಿಂಗ ತತ್ತ್ವಮೇಕಂ, ಶಿಷ್ಟ ಪಂಚಲಿಂಗಗತ 29793302380; 
ಶಿನಸಾದಾಖ್ಯ, ಮೂರ್ತಿಸಾನಾಖ್ಯ, ಕರ್ಮಸಾದಾಖ್ಯ, ಕರ್ತೃಸಾದಾಖ್ಯ: 
ರೂಸಸಾದಾಖ್ಯಪಂಚಕಂ ಚ ಮಿಳಿತ್ವಾ ಲಿಂಗತತ್ತಾ 409099 3302 
ಸಂಕೇತ” 


CC-0. Jangamwadi Math Collection. Digitized by eGangotri 





61 


ಕರಣ ಹಸಿಗೆಯಲ್ಲಿಯೂ ಇತರ ಆಧಾರಗ್ರ ಂಥಗಳಲ್ಲಿಯೂ du», 3t 
ತವಾದ ನಿಃಕಲಬ್ರಹ್ಮೆದವರೆಗೆ, ತತ್ತ್ವಾತೀತಪರಬ್ರ ಹ್ಮವು Boy ಹಂತವಾಗಿ 
ಸೃಷ್ಟಿಗೆ ಅಭಿಮುಖನಾಗುತ್ತ ಬರುವುದೆಂಬುದು ತಿಳಿದು ಬರುವುದು. 
ಆಧಾರಾಗಳನ್ನೆಲ್ಲ ಕೂಡುವುದು ಇಲ್ಲಿ ಹೆಚ್ಚಿಗೆಯೆಂದು ಆಧಾರಗಳೆಲ್ಲವು 
ಗಳಿಂದ ತಿಳಿದಿರುವುವನ್ನು ಸುಲಭ ರೀತಿಯಲ್ಲಿ ತಿಳಿಯುವಂತೆ ಇಲ್ಲಿ ಉಲ್ಲೇ 
ಖಿಸಿದ್ದೆ-- ಏನೇನೂ ಇಲ್ಲದಂದು ಇದ್ದುದು. “ಸರ್ನಶೂನ್ಯ ನಿರಾಲಂಬ 
ಬ್ರಹ್ಮ? (Adv WOON) ; ಇದು «SPAR Ve ಘಟ್ಟಿ ಗೊಂಡು 
ಎರೆಮಪ್ಪವಾದ ಹಾಗೆ' ಆಗಲು ಆದುದು ನಿರಂಜನ ಬ್ರಹ್ಮ; ಇದರ 
"ನಿರಂಜೆಣೀಂಕಾರ ಶಕ್ತಿಯ ನೆನಹು ಮಾತ್ರದಿಂದ' ಆದುದು ಶೂನ್ಯಲಿಂಗೆ; 
ಇದರ ಮಹಾಜ್ಞಾನೆ ಚಿತ್ತಿನ ನೆನಹು ಮಾತ್ರದಿಂದ' ಆದುದು ನಿಷ್ಕಲ 
ಬ್ರಹ್ಮ; «ಇದರ ಜ್ಞಾನ ಚಿತ್ತು, ಆ ಚಿತ್ರಿನ ಚೆನ್ನಾದ, ಚಿದ್ದಿಂದು ಚಿತ್ಕಳೆ 
ಚತುರ್ವಿಧವು ಗಟ್ಟಿ ಗೊಂಡು ಆದುದು ಮಹಾಲಿಂಗೆ ; ಇದೆರಿಂದ ಸದಾಶಿವ 
ಮೂರ್ತಿಯಾದನು. ಸೆದಾಶಿವಮೂರ್ತಿಯ ಪಂಚಮುಖದಿಂದ ಮಹಾ 
ಲಿಂಗವೂ ಕರ್ಮಸಾದಾಖ್ಯಾದಿ ಐದು ಸಾದಾಖ್ಯಗಳೂ ನಿನೃತ್ತಿಕಲೆಯೇ 
ಮೊದಲಾದ ಐದು ಕಲೆಗಳೂ ಸೇರಿ ಆಗುವ ಹನ್ನೊಂದು ಲಿಂಗತತ್ತೃಗಳ 
ಆವಿರ್ಭಾವವಾಗುವುದು. ಸಡಾಶಿನನ ಪಂಚಮುಖಗಳಿಂದ ಶಕ್ತಿಗಳು 
ಆವಿರ್ಭಾನವಾಗಿ ಅವುಗಳಿಂದ ಪಂಚಭೂತಗಳು ಉತ್ಸತ್ತಿಯಾಗುವುವುು 
ಈ ಪುಂಚೆಭೂತಗಳಿಂದಲೇ ಕರ್ಮೇಂದ್ರಿಯ ಪಂಚಕ, ವಿಷಯ ಪಂಚಕ್ಕ 
ಜ್ಞಾನೇಂದ್ರ ಯ ಪಂಚಕ, ವಾಯು ಪಂಚಕ, ಅಂತಃಕರಣ ಪಂಚಕಗಳಾಗು 
ವುದು ವೀರಶೈವ ಸಿದ್ಧಾಂತದ ವೈಶಿಷ್ಟ ನಿರವಯವ ಲಿಂಗವು ನಿರಂಜನ 
ಬ್ರ ಹ್ಮನಾದುದು ಹೇಗೆ, ಫಿರಂಜನಬ್ರ ಹ್ಮೆವು ಶೂನ್ಯಲಿಂಗವಾದುದು ಹೇಗೆ, 
83 ಶೂನ್ಯಲಿಂಗನು ನಿಸೈಲಬ್ರ ಹ್ಲವಾದುನು ಹೇಗೆ, ನಿಸ್ಕಲ ಬ್ರಹ್ಮವು ಮಹಾ 
ಲಿಂಗನಾದುದು ಹೇಗೆ, ಒಂದೊಂದಕ್ಕಿರುವ ವೃತ್ಯಾಸೆಗಳೇನು ಎಂಬುದನ್ನು 
ಸ್ವಲ್ಪಮಟ್ಟಿಗಾದರೂ ಅರಿಯೆಲು "ವೀರಶೈವ ತತ್ತ್ವ ಪ್ರ ಕಾಶಿಕೆ'ಯ ಕೆಲವು 
ವಾಕ್ಯಗಳನ್ನಿಲ್ಲಿ ಕೊಡ ಲಾಗಿದೆ. 


"ತ್ರೋರಿಕೆಗಳೀನೂ ಶೋರದಂದು ನಿಕಮೇವಾದ್ವಿತೀಯಂ ಬ್ರ ಹ್ಯೆ 
ಎಂಬ ಶ್ರುತ್ಯರ್ಥವಾಗಿ gdan, ಕುರುಹಿಲ್ಲಡೆ, ಬರಿದಲ್ಲದೆ, ಮತ್ತೊಂದರಿ' 


CC-0. Jangamwadi Math Collection. Digitized by eGangotri 





62 


Dos ಅಖಂಡರೂಪ ಚೈ ತನ್ಯಮಾಗಿ, ಕೇವಲ ತಾನೆಯಾಗಿ ಅಖಂಡ ಮಹಾ 
ಚಿವಾಕಾಶರೂಪಮಾದ' ನಿರಂಜನಬ್ರ ಹೈವೇ ನಿಶ್ಯಬ್ದವಾಗಿ ಅನಿರ್ನಾಚ 
ವಾಗಿರ್ಪುದೇ ನಿರವಯವಲಿಂಗ.... ನಿರವಯವ ಲಿಂಗಸ್ವರೂಪವು ಹೇಳು 
ವುದಕ್ಕೆ ಅಶಕ್ಯ, ಆದೀನು ಕಾರಣವೆಂದೊಡ್ಕೆ ಒಂದು ಶ್ರುತಿ "ಯತೋ 
ವಾಚೋ ನಿವರ್ತಂತೆ ಅಪ್ರಾಸ್ಯ ಮನಸಾ AB’ ಎನ್ನುತ್ತಿಹುದ್ದು 
ಮತ್ತೊಂದು ಶ್ರುತಿ .“ಅತ್ಯಕಿಷ್ಕದ್ಬಶಾಂಗುಲಂ? ಎನ್ನು ಕ್ಕಿಹುದು........ e 
ನಿರವಯವಲಿಂಗವು ತನ್ನ ಲೀಲಾ ಅತಿ ಸೂಕ್ಷ್ಮಸ್ಮರಣೆಯಿಂದ ಅಖಂಡ 
ಚಿವಾಕಾಶಸ್ಪರೂಪಮಾದ ನಿರಂಜನಬ್ರಹ್ಮನಾಯಿತು. ಅತಿ ಸೂಕ್ಷ್ಮ 
ಸ್ಮರಣೆಯೆಂದುದು HOF WOU ಸೂಕ್ಷ್ಮಸ್ಮರಣೆಯೆಂದುದೂ, ನಾಡ 
ವೆಂದುದೂ ಒಂದೆ... ಆ ನಿರಂಜನಬ್ರಹ್ಮನ್ರ ತನ್ನ ಸೂಕ್ಷ್ಮಸ್ಮರಣೆಯ 
ಜೈತನ್ಯಕಳಯಾಗಿ ಅಖಂಡ ಚಿದಾಕಾಶ' 'ರೂಪಮಾದ ಶೂನ್ಯಲಿಂಗ 
ವಾಯಿತು, ಆ ಶೂನ್ಯಲಿಂಗವು ತನ್ನ ಸ್ಮರಣೆ ಯಾದ ನಾದಘೋಷದ 
ಚೈತನ್ಯಕಳೆಯಾಗಿ, ಅಖಂಡಾದ್ವಯ ನಿತ್ಯನಿರವಯವಜ್ಜಾನಪ್ರ ಭಾ 
ಚಿದಾಕಾಶಸ್ವರೂಪನಾದ YH OW ಹ್ಮನಾ ಯಿತು.” 

ಇದರ ಅಭಿಪ್ರಾಯವನ್ನು ಸ್ವಲ್ಪ: ಆಲೋಚಿಸುವ. ಅಂಟು-ಇಂದು- 
ಎಂದು-ಎಂದೆನಲಿಲ್ಲದಂದು, ಆದಿ ಆನಾದಿ ಇಲ್ಲದಂದು, ಇದ್ದುದು ಎಂಬ 
ಕುರುಹಿಲ್ಲದಂದು. ಇಲ್ಲದಂತೆ ಇದ್ದು ದು--ನಿರನಯವನಲಿಂಗವು; ಗಗನ 
ದಾಜಿಗೆ ಅಲ್ಲ ಗಗನ ಕುಸುಮದಾಜಿಗೆ ಅಲ್ಲ, ಗಗನಕುಸುಮಹರಿಮಳದಾಜಿಗೆ 
ಅದು ಇದ್ದುದು ತನ್ನ ತಾನರಿಯದಂತೆ, ಈ ನಿರವಯವ ಲಿಂಗನೇ 
ನಾಸದೀಯ ಸೂಕ್ತದ ಮಂತ್ರಗಳಲ್ಲಿ ಅಭಿಪ್ರೇತವಾಗಿದೆ, 

ನಿರಂಜನಬ್ರಹ್ಮವು ತೆರಹಿಲ್ಲದುದು ಎಂದರೆ ಬಿಡಿಬಿಡಿಯಾಗಿರದುದು ; 
ಕುರುಹಿಲ್ಲದುದು ಎಂದರೆ "ಇದಮಿತ್ಥಂ? ಎಂದು ಹೇಳಲಾಗದಂತಿರುವುದು. 
ಆದರೂ ಆದು ಬರಿದಲ್ಲದುದು ಎಂದರೆ ಅದರಲ್ಲಿ ಏನೂ ಇಲ್ಲವೆಂದಲ್ಲ ; ಅದು 
ಅರಿವಿನ ಮುದ್ರೆ ಯಾದರೂ “ಇದಂ? "edi" ಎಂಬ ದ್ವ ಪ್ರಿತಭಾವನೆಯಿಳಿ 
ದುದಾಗಿ “ಮತ್ತೊಂದರಿವಿಲ್ಲದೆ” ಇರ್ಪುದು ಎಂದು ಹೇಳಲಾಗಿದೆ. ಇದಕ್ಕೂ 
ಮೊದಲಿನ ಹಂತವಾದುದು ನಿರವಯವ ಬ್ರಹ್ಮವು “ನಿರಂಜನಬ್ರಹ್ಮನೇ 
ನಿಕೃಬ್ಬಮಾಗಿ ಅನಿರ್ವಾಚ್ಯವಾಗಿರ್ಪುದೇ ಥಿರವಯಲಿಂಗ'' ಎಂದು ಹೇಳ 


CC-0. Jangamwadi Math Collection. Digitized by eGangotri 





63 


ಲಾಗಿದೆ. ನಾದದಲ್ಲಿ ಶಬ್ದವಿನಿ  ನಾದಬಿಂದುಗಳು ಹೊರಹೊಮ್ಮದ 
ಮುನ್ನಿನ ಸ್ಥಿತಿ dF. Tad ಫಿರವಯಲಿಂಗ, ಅದು ವಾಜ್ಮನಾತೀತವಾದುದೆ 
ರಿಂದ ಅನಿರ್ವಾಚ್ಯ; ಆದುದರಿಂದ "ಅಪ್ಪಾಪ್ಯ ಮನಸಾ Ni! ಅದು ಎಂದು 
ಹೇಳಿದು ಅದು ವಿಶ್ಲ್ಹೋತ್ತೀರ್ಣವಾಗಿರುವುದರಿಂದೆ "ಅತ್ಮ 88 ದೆ ಶಾಂಗುಲಂ' 
ಎನಿಸಿದೆ, ವೀರಶೈವತತ್ತ್ವ ಪ್ರಕಾತಿಕೆಯಲ್ಲಿ ಹೀಗೆ nddHohd — 

NIM ನೆನಹು. ಅದೇ GAD, ಆದೆರಿದ ಮಾತ ದನಿ ಅತಿಸೊಕ್ಷೆ 
ನಾದಘೋಷವುಂ ಬಾಗುವುದೆಂದರಿ... ಜಗತ್‌ ಕಾರಣವಸ್ತು Suo ಜಗತ್‌ಸೈಷಿ] 
ವೈಭವಲೀಲೆ ತೋರಿತು. ಆ ನೆನಹೇ ಫಿಸ್ತಳ ಚಿತ್ರವೆಂದು ಜೇಳಲ್ಬಡುವುಡು... 
ಆ wig ಚಿತ್‌ಪ)ಭಾಜ್ಬೆ ತನ್ಯಘೋಷನವೆ ಚಿನ್ನಾದ. ಆ dag 
WV, ದವೆರಡರ ಸಮರಸಾನಂದ ಪ ್ರಿವಾಹದೆ ಘೆಟ್ಟಿಯೇ ಚಿದ್ದಿಂದು........ 
ಚಿತ್ತೇ, ಈ WAP ಚಿನ್ನಾದ ಚಿದ್ದಿಂದುವೆಂಬ ಮೂರಕೊಡನೆ ಸಮರಸಾ 
ನಂದನಾಗಿ ಘಟ್ಟಿ ಗೊಂಡು... ಅಖಂಡ ಗೋಳಾಕಾರ ತೇಜೋಮೂರ್ತಿ 
ಯಾದ “Lo? ಎಂಬ ಪ್ರಣನರೊಪನಾಗಿ, ಕೇವಲ ಶುದ್ಧ OMe ಚಿದ್ದಿಂದು 
ವಾಯಿತು, ಹೀಂಗಾದಾಗಲು ಮೊದಲು ಹೇಳಿದ Quo ಬ್ರಹ್ಮನೇ, 
ಈ ನಿಷ್ನಳ ಬಿಂದುನಿನ ಚೈತನ್ಯ ಕಳಾರೂಪನಾಗಿ ISI ಮಹಾಲಿಂಗೆ 
Sg, ಲ್ಪಡುವುದು.” 

ಪ್ರಶಾಂತವಾದ ನಿಸ್ತೆರಂಗಾಂಬುಧಿಯಂತೈೆ ನಿವಾತ. ಜ್ಯೋತಿಯಂತೆ, 
ನಿರ್ವಿಕಲ್ಪ ಸಮಾಧಿಯಲ್ಲಿನ ಚಿತ್ತದಂತೆ ನಿನಾಲಂಬನಾಗಿ ತಾನು ತಾನೇ 
ಆಗಿರುವ ಪಶಶಿನಬ್ರಹ್ಮೆ ಚ್ಛಿತನ್ಯವೆ “ನಿರವಯನಲಿಂಗ?, ಅದರಲ್ಲಿ ಸೃಷ್ಟಿ 
ವೈಭವಲೀಲೆ ತೋರುವುದಕ್ಕೆ ಪ್ರಾರಂಭವಾದಾಗ ಆಗುವ ಅತಿ ಸೂಕ್ಷ್ಮ 
ಸ್ಮರಣೆಯ ಸ್ಥಿತಿಯಲ್ಲಿ ಅದನ್ನು “ನಿರಂಜನ ಬ್ರಹ್ಮೆ?ವೆನ್ನುವರು, ಆಗ 
ಆಗುವ ನೆನಹು ಸ್ವಲ್ಪ ಸ್ಪಷ್ಟೈನಾದಾಗ ಆ ಸ್ಥಿತಿಯಲ್ಲಿ ಅದನ್ನು HO 
YD ವೆನ್ನುವರು, “ಲೀಲೆಯೇ ನೆನಹು, ಅದೇ ಅದಿರು, ಅದೆರಿದ ಮಾತ್ರ 
ದಲ್ಲಿ ಅತಿ ಸೂಕ್ಷ್ಮ ನಾದಘೋಷತವುಂಬಾಗುವುದು.* ಚಿತ್ತಿನ ಪ್ರಭೆಯೇ 
ಕಳೆ; ಚಿತ್‌ಪ್ರ ಭಾಘೋಷನೆ ನಾದ; ಇವೆರಡೂ ಸೇರಿ ಬಿಂದುವಾಗುವುದು. 
ನಾದ ಬಿಂದು ಕಳೆಗಳೂ ಇವುಗಳನ್ನು ಹೊರಹೊಮ್ಮಿಸಿದ ಚಿತ್ರವೂ ಸೇರಿ 
ಓಂ ಸೀಠವಾಗಿರುವ ಮಹಾಲಿಂಗನೆಂಬುದು ಸಾರಾಂಶ, 


CC-0. Jangamwadi Math Collection. Digitized by eGangotri 


© 
' 





64 


ವೀರಶೈವ ಸಿದ್ಧಾಂತಕ್ಕೆ ಮೂಲವು ಕ್ರೀತಾಶ್ಚತರೋಪನಿಷತ್ತೆಂದರೆ, 
ಅದಕ್ಕೆ ಮೂಲವಾದುದು ಮೇಲೆ ಹೇಳಿದ ಖುಗ್ಬೇದಾಂತರ್ಗತ ನಾಸದೀಯ 
ಸೂಕ್ತ. ಆ ಸೂಕ್ತದಲ್ಲಿ ‘sas BN t ಎಂದು:ಮೊದಲಾಗುವ ಮಂತ್ರ 
BO "ಕಾನು'ವೆಂದರೆ ಮೇಲೆ ಹೇಳಿದ ಸೃಷ್ಟಿ ವೈಭವ ಲೀಲೆಯೇ; ಇದು 
ಇಚ್ಛಾ ಶಕ್ತಿಯ ಆವಿರ್ಭಾವವಾಗಿದೆ, “ತಪಸಸ್ತನ್ಮ ಹಿನಾಂಜಾಯತಶೈಕಂ” 
ಎಂದು ಹೇಳಿರುವುದರಲ್ಲಿ ಜ್ಞಾನಕಕ್ಕಿಯ ಆನಿರ್ಭಾವವಾಗಿದೆ. “ತಪ: 
BS ಪರ್ಯಾಲೋಚನ ರೂಪತ್ವಂ” ಎಂದು ಮೊದಲಾಗಿ ಹೇಳಿದ 
ಜಗತ್‌ಸೃಷ್ಟಿ ವಿಷಯಕವಾದ ಮುಂದಿನ ನಾಸದೀಯಸೂಕ್ತ ಮಂತ್ರದ 
ಸಾಯಣಭಾಸ್ಯವಿದು-.- “ಏವಂ ಮಾಯಾ ಸಹಿತಃ ಪರಮೇಶ್ವರಃ ಸರ್ವಂ 
ಜಗತ್‌ಸೃಷ್ಟ್ಟ್ವಾ, ಸ್ಪಯಂಚಾನುಪ್ಪವಿಶ್ಯ ಭೋಕ್ಕೃ ಭೋಗ್ಯಾದಿರೂಪೇಣ 
ವಿಭಾಗಂ ಕೃತವಾನಿತ್ಯರ್ಥಃ” ಇನ್ನು ಶೇತಾಶ್ಚತರಉಪನಿಷತ್ತಿನಲ್ಲಿ “ಭೋಕ್ತಾ 
ಭೋಗ್ಯಂ ಪ್ರೇರಿತಾರಂ ಚ ಮತ್ವಾ ಸರ್ವಂ ಪ್ರೋಕ್ತಂ ತ್ರಿನಿಧಂ ಬ್ರಹ್ಮ 
PASS” ಎಂದು ಹೇಳಿರುವುದು ನಾಸದೀಯಸೂಕ್ತ ಮಂತ್ರಕ್ಕೆ, ಸಾಯಣ 
PLB) ಹೇಳಿರುವ ಅರ್ಥಕ್ಕೆ  ಆನುಸಾರವಾದೆ, “ಸಿದ್ಧಾಂತ 
ಶಿಖಾನುಣಿ”ಯನ್ಸಿ “ಭೋಕ್ತಾ ಭೋಜ್ಯಂ ಪ್ರೇರಯಿತಾ ವಸ್ತುತ್ರ ಯಮಿದಂ 
R, ಅತೆ” ಎಂದು ಹೇಳಿರುವುದರ ಮೂಲವು ನಾಸದೀಯ ಸೂಕ್ಕವೂ 
ತದನುಸಾರನಾದ ಶ್ರೇತಾಶ್ವತರೋಪನಿಷತ್ತೂ, ಎಂಬುದು ಸ್ಪಷ್ಟವಾ 
ದಂತಾಯಿತು, 


ಸರ್ವಶೂನ್ಯನಿರಾಲಂಬ ಸ್ಥ ಳದ ವಚನಗಳು 


ಆದಿ ಮಧ್ಯಾವ-೪ನಎಲ್ಲದಂದು, ಆದಿಅನಾದಿ ಬಿಂದು ಕಳೆಗಳಿಲ್ಲ 
Wow, ಸಾವಯವ ನಿರವಯವವಿಲ್ಲದೆಂದು, ತತ್ತ ,ಬ್ರಹ್ಮಾಂಡಾದಿ 
ಲೋಕಾದಿ ಲೋಕಂಗಳೇನೂ ಇಲ್ಲದಂದು, ನಿತ್ಯನಿರಂಜನ ಪರವಸ್ತು, 
ನೀನೊಬ್ಬನೆಯಿದ್ದೆ ಯಲ್ಲಾ ಮಹಾಲಿಗಗುರುಸಿದ್ದೇಶ್ವರ ಪ್ರಭುವೇ. 


ಪೃಥ್ವಿ, ಅಪ್ಪು. ತೇಜ, ವಾಯು, ಆಕಾಶೆ ಚಂದ್ರ, ಸೂರ್ಯ, ಆತ್ಮ 
ನೆಂಬ ಆಷಪ್ಟತನುಮೂರ್ತಿಸ್ವರೂಪಗೊಳ್ಳದ:ದು, ನಾನು ನೀನೆಂಬ ಭ್ರಾಂತ 
ಸೂತಕ ಹುಟ್ಟಿದಂದ್ಕು ನಾಮರೂಪು ಕ್ರಿಯೆಗಳೇನೂ ಏನೂ ಇಲ್ಲಂದು, 
ಸರ್ವಶೂನ್ಯವಾಗಿದ್ದೆಯಲ್ಲ ನೀನು ಮಹಾಲಿಂಗ ಗುರುಸಿದ್ದೇಶ್ವರ ಪ್ರಭುವೇ. 


: LI | 
CO enoarme ಧ್ಯ ಅಡಪ 


Acc: No, Ka ANA 


s. 


CC-0. Jangamwadi Math Collection. Digitized by eGangotri 


CC-0. Jangamwadi Math Collection. Digitized by eGangotri 


